ಶ್ರೀಮನ್ಮಧ್ವ ಸಿದ್ದಾಂತಗ್ರಂಥಾಲಯ 


ಉಡುಪಿ 


ಯಕ್ಷಗಾನ 


ತಾ ಧ್ವಜನ ಕಾಳಗ 


( ಬಡಗುಮುಟ್ಟು ) 


ಮೊದಲನೆಯ ಅಚ್ಚು : ೧೯೫೨ 


ಶ್ರೀಕೃಷ್ಣ ಮುದ್ರಣಾಲಯ ಉಡುಪಿ 


ನಾಲ್ಕಾಣೆ 


ಅಚ್ಚುಗಾರರು : 
ಶ್ರೀಕೃಷ್ಣ ಮುದ್ರಣಾಲಯ 

ಉಡುಪಿ 


ಎಲ್ಲ ಹಕ್ಕುಗಳು ಕಾಯ್ದಿಡಲ್ಪಟ್ಟಿವೆ. 


ಪ್ರಕಾಶಕರು: 
ಪಾವಂಜೆ ಗುರುರಾನ್ ಅಂಡ್ ಸನ್ಸ್ 
ಶ್ರೀಮನ್ಮಧ್ವ ಸಿದ್ಧಾಂತಗ್ರಂಥಾಲಯ ಉಡುಪಿ 


M 


|| ಶ್ರೀಗೋಪಾಲಕೃಷ್ಣಾಯ ನಮಃ || 

ಶ್ರೀಮನ್ಮಹಾಭಾರತದೊಳಗಣ 
ಯಕ್ಷಗಾನ ತಾಮ್ರಧ್ವಜನ ಕಾಳಗ 


ಶಾರ್ದೂಲವಿಕ್ರೀಡಿತಂ 
ಶ್ರೀಲಕ್ಷ್ಮೀವದನಾಬ್ಬ ಚಂಚಲತನುಂ ಜ್ಞಾನಪ್ರದಂ ಕೇವಲಂ 
ಲೋಲೈಶ್ವರ್ಯಸಮಸ್ತದೇವನಿಲಯಂ ಅಶ್ರಾಂತನಂದೇಶ್ರಿತಾ | 
ಗಾಲಂಬಾನ್ವಿ ತಯುಗಪಾದಭಜನಂ ಬ್ರೂಯಾಮಿ ತುಭ್ಯ ನಮಃ 
ಸಾಲೋಕ್ಯಾಭ್ಯುದಯಂ ಪರಾತ್ಪರನಿತಾಂತಾಮೋಘಸಂತೋಷವುಂ | | 

- ರಾಗ ನಾಟಿ ಝಂಪೆತಾಳ 
ಶರಣು ಗಿರಿಜಾಪುತ್ರ ಶರಣು ಪರಮಪವಿತ್ರ ! ಶರಣು ಪುಣ್ಯ ಚರಿತ್ರ 
ಶರಣು ಹರಿಮಿತ್ರ || ಪ || ಶಿತಿಕಂಠಸುಕುಮಾರ ಶ್ರುತಿಪುರಾಣವಿದೂರ ! 
ಸತತ ನಂಬಿದ ಭಕ್ತವಿತತಿಯಾಸಕ್ತ || ಸತಿವಿಹೀನ ಸುಶ್ರಾಂತ ಪ್ರತಿನ 
ಬಲಗುಣವಂತ ) ನುತಪದಾಂಬುಜವಿಘ್ನ ದುರಿತಾಹಭಗ್ನ || ೧ || ಭುಜಗ 
ಭೂಷಣದೇವ ಅಜವಿಬುಧಮುನಿಸೇವ | ತ್ರಿಜಗಪಾವನನಾಮ ಸುಜನಜನ 
ಪ್ರೇಮ || ಭುಜಚತುಷ್ಕಕಧಾರಿ ಗಜವಕ್ರ ಭವಹಾರಿ ಭಜಕಕುಲಗೀರ್ವಾಣ 
ಕುಜನರ ಕೃಪಾಣ || ೨ || ಒಡಲು ಪರ್ವತತೋರ ದೃಢಭಕ್ತಭವದೂರ | 
ಕಡುಚೆಲುವ ಗಣನಾಥ ಪೊಡವಿಪ್ರಖ್ಯಾತ || ಬಿಡದೆ ನಂಬಿದೆ ನಿನ್ನ ಕಡು 
ದಯದಿ ಸಲಹೆನ್ನ | ಕೊಡು ಮತಿಯ ವಿಘ್ನಶ ತಡೆಯದಘನಾಶ ! ೩ || 

- ವಾರ್ಧಿಕ 
ಜಯ ನಮೋ ರಜತಾದ್ರಿವಾಸಾಯ ಈಶಾಯ | ಜಯ ನಮೋ 
ವಿಷ್ಣು ವನಮಾಲಾಯ ನೀಲಾಯ | ಜಯ ನಮೋ ಭವದುರಿತ ಭಂಗಾಯ 


ಯಕ್ಷಗಾನ 


ಲಿಂಗಾಯ ಜಯ ಭುಜಗಭೂಷಣಾಯ || ಜಯ ನಮೋ ವೈಕುಂಠಸದ 
ನಾಯ ಮದನಾಯ | ಜಯ ನಮೋ ಸುಪ್ರೇಮ ರಾಮಾಯ ಭೀಮಾಯ | 
ಜಯ ನಮೋ ವರದಿವ್ಯಕಾಂತಾಯ ಶಾಂತಾಯ ಜಯ ಜಯ ತ್ರಿವಿಕ್ರ 
ಮಾಯ || ೧ || 

ರಾಗ ತೋಡಿ ಅಷ್ಟತಾಳ 
ಈಶ ವಂದಿತಜನಪೋಷ ಕರುಣನಿಧಿ | ರಕ್ಷಿಸೆನ್ನ | ಶೇಷಶಯನ 
ಲಕ್ಷ್ಮೀಶ ದಯಾಂಬುಧಿ | ರಕ್ಷಿಸೆನ್ನ !ದೋಷರಹಿತ ಜಗದೀಶ ತ್ರಿಪುರಹರ | 
ರಕ್ಷಿಸೆನ್ನ ನಾಶರಹಿತ ನೀಲಭೂಷ ದುರಿತಹರ ! ರಕ್ಷಿಸೆನ್ನ || ೧ || ನಂದರ 
ಧರ ಮುನಿವೃಂದವಂದಿತಪದ | ರಕ್ಷಿಸೆನ್ನ | ನಂದಿವಾಹನ ನಿತ್ಯಾನಂದ ಸದಾ 
ಶಿವ | ರಕ್ಷಿಸೆನ್ನ | ಸಿಂಧುಶಯನ ಅರವಿಂದದಳಾಂಬಕ | ರಕ್ಷಿಸೆನ್ನ ! ಇಂದು 
ಶೇಖರ ಭಕ್ತಬಂಧು ತ್ರಿಯಂಬಕ | ರಕ್ಷಿಸೆನ್ನ || ೨ || ವೇದಗೋಚರ ನಾರ 
ದಾದಿವಂದಿತ ಮೃಡ | ರಕ್ಷಿಸೆನ್ನ |ಕೋಧವರ್ಜಿತ ಗಿರಿಜಾಧವ ದೇವೇಶ | 
ರಕ್ಷಿಸೆನ್ನ || ಸಾಧುಸುಶೀಲ ದಾಮೋದರ ಕೇಶವ | ರಕ್ಷಿಸೆನ್ನ | ಆದಿ 
ಮಧ್ಯಾಂತರಹಿತ ಪುಂಡರೀಕಾಕ್ಷ ರಕ್ಷಿಸೆನ್ನ || ೩ || 

ವಾರ್ಧಿಕ 
ಈಶನಂ ನಮಿತಜನಪೋಷನಂ ಪನ್ನಗವಿ | ಭೂಷನಂ ತೈಪುರ 
ವಿನಾಶನಂ ದ್ಯುಮಣಿಸಂ | ಕಾಶನಂ ನಿಖಿಳದೇವೇಶನಂ ಭಜಿಪೆ ಪರಮೇಶನಂ 
ಮನ್ಮನದೊಳು || ವೀರನಂ ವಿನಮಿತೋದ್ಧಾರನಂ ನಿರ್ಗುಣಾ | ಕಾರನಂ 
ಜಗತಿಗಾಧಾರನಂ ಕಲ್ಮಷವಿ | ದೂರನಂ ದನುಜಸಂಹಾರನಂ ವಿಕ್ರಮೋ 
ದ್ವಾರನಂ ಮತಿಯರಿಗೆ | ಬಾರನಂ ಪ್ರತಿದಿನಕೆ ತಾರನಂ ಸುಜನನಂ | 
ದಾರನಂ ನತ್ರಹಂಕಾರನಂ ಸ್ಟಿರನಿರಾ | ಧಾರನಂ ರಾಮಾವತಾರನಂ ಅನವ 
ರತ ಭಾವದಿ ನಿರಾಕಾರನಂ || ೧ || ಸ್ಮರಿಸುವೆನು ಮುದದಿ ಗಿರಿಜಾತೆಯಂ 
ಮಾತೆಯಂ ಪುರಮುಖವಿನಾಶನನ ಕಾಂತೆಯಂ ಶಾಂತೆಯಂ | ದುರುಳಶುಂಭ 
ನಿಶುಂಭವೈರಿಯಂ ಗೌರಿಯಂ ಚರಣಕಭಿವಂದಿಸುವೆನು|| ಸುರುಚಿರಾಲಂಕಾರ 
ಭೂಷಿತೆಯ ತೋಷಿತೆಯ | ಶರಣರಿಷ್ಟಾರ್ಥಪ್ರದಾಯಕಿಯ ನಾಯಕಿಯ | 
ಪರಮಸತ್ಯಾಚಾರಮಂದಿರೆಯ ಇಂದಿರೆಯ ಭಜಿಪೆ ನಾ ಮನ್ಮನದೊಳು|| ೨ || 

భామిని 
ಸರಸಿಜಾಸನನಂಘ್ರ ಕಮಲವ | ಸ್ಮರಿಸಿ ವರಶಾರದೆಯನರ್ಚಿಸಿ | 
ಪರಮಭಕ್ತಿಯೊಳನಿಮಿಷರ ಕೊಂಡಾಡಿ ಮನದೊಳಗೆ || ಗುರುಹಿರಿಯರನು. 


ತಾವು ಧ್ವಜನ ಕಾಳಗ 
ಭಜಿಸಿ ರತ್ನಾ | ಪುರದ ಮಧ್ಯದಿ ಮೆರೆವ ಕಾಮಿತ 1 ವರದಶ್ರೀವೇಂಕಟನ 
ಪದಯುಗಳನನು ಭಾವಿಸುತ || ೧ || 

ದ್ವಿಪದಿ 
ಇಂತು ಗುರುಮೊದಲಾದ ಇಷ್ಟ ದೇವತೆಯ ! ಸಂತಸದಿ ಕೊಂಡಾಡಿ 
ಬೇಡಿ ಸನ್ಮತಿಯ !! ೧ || ಸರ್ವಋಷಿಗಳ ಪದಕೆ ಮಣಿದು ಭಕ್ತಿಯಲಿ | 
ಪೂರ್ವಸತ್ರನಿಗಳೆ ನಮಿಸಿ ಹರುಷದಲಿ ೨ | ಭಾರತಾಮೃತದಿ ಹಯಮೇಧ 
ಪರ್ವದಲಿ | ವೀರತಾಮ್ರಧ್ವಜನ ಕೂಡೆ ಸಮರದಲಿ || ೩ || ನರನು ಸೆಣಸಿದ 
ಕಥೆಯ ಯಕ್ಷಗಾನದಲಿ | ವಿರಚಿಸೆನುತಪ್ಪಣೆಯನೊಂದು ದಿವಸದಲಿ || ೪ || 
ಮನ ಪುರೋಹಿತನಿತ್ಯ ನೀ ಪ್ರಬಂಧವನು ! ನಮಿಸಿಶ್ರೀವೇಂಕಟಗೆ ನಿರ್ಮಿ 
ಸಿದೆನಿದನು || ೫ || 

ವಾರ್ಧಿಕ 
ಕರುಣಾಬ್ಲಿ ವೇಂಕಟೇಶ್ವರನೆನ್ನ ಜಿಹ್ನೆಯೋಳ್ | ಒರೆಸಿ ತಾನೊರೆ 
ದಂತೆ ಪೇಳ್ವೆನಿದ ಕರುಣದಿಂ | ದೊರೆದು ತಿಳಿದವನಲ್ಲ ಪ್ರಾಸ ಲಘುಗಣ ಸುರಾ 
ಸುರಗಳೆಂಬುದನೊಂದನು || ಕರುಣಿಸತ್ಕವಿಗಳಿದರೊಳು ತಪ್ಪನಿಗೆ ತಿದ್ದಿ | ಧರ 
ಣಿಯೊಳ್ ಮೆರೆಸಬೇಕೆಂದು ಬಿನ್ನ ಪಗೆಯೆ ! ವರಪುತ್ರರಪರಾಧವಂ ಪಿತನು 
ಕ್ಷಮಿಸುವಂದದೊಳಿದಂ ಕೇಳ್ವುದೊಲಿದು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಕುಮುದಸಖವಂಶದೊಳಗುದಿಸಿದ | ಅಮಿತಬಲ ಜನಮೇಜಯಾಂಗರೆ| 
ಸುಮತಿ | ಜೈ ಮಿನಿಮುನಿಕುಲೇಶನು | ಮಮತೆಯಿಂದ || ೧ !! ವರಮಹಾ 
ಭಾರತಪುರಾಣದಿ } ತುರಗಮೇಧಾಧ್ವರದ ಪರ್ವನ | ನರುಹುತಿರಲಿಂತೆಂದ 
ನಂದಾ | ಧರಣಿಪತಿಯು || ೨ | ಕಡುಪರಾಕ್ರಮಿ ವಿಜಯನಶ್ವವ | ತಡೆದು 
ತಾಮ್ರಧ್ವಜನು ಮುಂದಕೆ | ಬಿಡದೆ ಸತ್ಯದಿ ಕಟ್ಟಿ ಕದನದಿ 1 ಕಡುಹ 
ಮೆರೆದ|| ೩ || ವಿಸ್ತರಿಪುದಾ ಕಥೆಯನೆನುತಲೆ | ಹಸ್ತಿನಗರಾಧಿಪನು ತಾ ನಿಜ | 
ಮಸ್ತಕವ ಚಾಚಿರಲು ಚರಣಕೆ | ಹಸ್ತದಿಂದ || ೪ || ಎತ್ತಿ ಹರುಷದೊಳಪ್ಪಿ 
ಕೊಂಡಾ | ಡುತ್ತ ಸತ್ಕಥನವನು ವರಮುನಿ | ಪೋತ್ತಮನು ಪೇಳ್ಕೊಡಗಿ 
ದನು ಪ್ರಿಯ | ಚಿತ್ತನಾಗಿ || ೫ || 

ನಾರ್ಧಿಕ 
ಸೋಮಕುಲಸಂಜಾತ ಲಾಲಿಸೈ ಕಥನವನು ! ಭೂಮಿಪಾಗ್ರಣಿ ಯುಧಿ 
ಷ್ಠಿರನು ತಮ್ಮಂದಿರೊಳ್ | ಪ್ರೇಮದಿಂದಿರುತೊಂದು ದಿನ ಚಿಂತಿಸುತ್ತಿರ್ದ 


ಯಕ್ಷಗಾನ 


ಬಂಧುಜನಹತ್ಯವೆಂಬ || ಆ ಮಹತ್ತಾದಂತ ದುರಿತ ಲೇಪಿಸಿತೆಂದು | ತಾ 
ಮರುಗಿ ಚಿಂತಿಸುವ ಸಮಯದೊಳಗಲ್ಲಿಗೆ ನ ಹಾಮುನಿಪನಾದ ವೇದ 
ವ್ಯಾಸಮುನಿಪತಿಯು ತೋಷದಿಂ ನಡೆತಂದನು || ೧ || 


ರಾಗ ಕೇದಾರಗೌಳ ಅಷ್ಟ ತಾಳಿ 
ಬಂದ ವೇದವ್ಯಾಸರನು ಕಾಣುತನುಜಾತ | ರಿಂದ ಯುಧಿಷ್ಠಿರನು || 
ವಂದಿಸಿ ಭಕ್ತಿ ಯೊಳರ್ಚಿಸಲಾಗ ಇಂ 1 ತೆಂದನು ಮುನಿನಾಥನು || ೧ | 
ವಸುಮತಿ ಪತಿ ನಿನ್ನ ವದನದ ಕಾಂತಿಯು | ಹಸಗೆಟ್ಟ ಬಗೆಯದೇನು || 
ಉಸಿರೆಂದು ಕಾರುಣ್ಯದಿಂದವನೀಶನ | ಬೆಸಗೊಳಲಿಂತೆಂದನು || ೨ || ಭೂತಳ 
ದೊಳಗೇಕೆ ಒಡಲಿದು ವಿಧಿ ಮುನಿ ! ನಾಥನೆ ಚಿತ್ತವಿಸು | ಖ್ಯಾತಿಯಿಂದಲೆ 
ಗುರುಗೋತ್ರಜರನು ಕೊಂದ | ಪಾತಕಕ್ಕೊಳಗಾದೆನು || ೩ || ಹೀನಜನ್ಮವ 
ನಿಲ್ಲಿ ಪೊರೆದು ಸಫಲವೇನು | ' ಈ ನಗರಿಯನು ಬಿಟ್ಟು || ಕಾನನವಾಸಕ್ಕೆ 
ಪೋಗಿ ಧ್ಯಾನಿಸುವೆನು | ಶ್ರೀನಾಥನಡಿಗಳನು || ೪ | | 


ರಾಗ ಶಂಕರಾಭರಣ ತ್ರಿವುಡೆತಾಳ 
ಇಂದುಕುಲಜನೆ ಪೇಳೆ ಕೇಳಾ | ನೊಂದು ಹರಚಿತ ಪೂರ್ವದಲಿ 
ಮಹಿ | ನಂದನೆಯನೊಯ್ದ ಸುರಾದ್ಯರ | ಕೊಂದು ರಘುಜ || ೧ || ಮೇದಿ 
ನಿಯಲನುಕರಿಸಿದನು ಹಯ | ಮೇಧಯಜ್ಞವ ನಡೆಸಲವನೋ | ಪಾದಿಯಲಿ 
ನಿನಗೀ ದುರಿತಹರ ! ಮಾದಪುದೆ !! ೨ || ತುರಗವಿಹುದದು ಯವ್ವನಾಶ್ವನ | 
ಪುರದೊಳಗೆ ಪವನಜನ ಕಳುಹಿಸಿ | ತರಿಸಿಕೊಂಡೀ ವ್ರತವ ಬಿಡದಾ | ಚರಿ 
ಸುತಾಗ || ೩ || ಇಂತು ಮಾಳು ದೆನುತ್ತರುಹಿ ಮುನಿ ತಾಂ ತವಕದಿಂ ತೆರಳ 
ಲಿತ್ತಲು | ದಂತಿನಗರಾಧಿಪನು ತನ್ನ ಯ | ಚಿಂತೆಗಳೆದು || ೪ || 


ವಾರ್ಧಿಕ 
ಜನಸ ಕೇಳ್ ಕುದುರೆಯಂ ತರಲಾ ನೃಪಂ ಪವನ ತನುಜಕರ್ಣಜ 
ಮೇಘನಾದರಂ ಕಳುಹಲವ | ರನುವರದೊಳೆಚ್ಚಾಡಿ ಕಲಿಯವ್ವನಾಶ್ವನಂ 
ಗೆಲಿದವನ ಅಶ್ವಸಹಿತ ! ಘನಹರುಷದಿಂದ ತಂದೊಪ್ಪಿಸಲ್ ಧರ್ಮಜಂ || 
ವನಜನಾಭನ ನೇಮಗೊಂಡು ನರ ಧುರಕಡ್ಡಿ ! ಎನುತಷ್ಟ ಬಿರುದುಗಳ 
ಬರೆದಶ್ಚ ಮಸ್ತಕಕೆ ಕಟ್ಟಿ ಪೂಜಿಸಿ ಬಿಟ್ಟರು || ೧ || 


ತಾಮ್ರಧ್ವಜನ ಕಾಳಗ 

ರಾಗ ಮಾರನಿ ಏಕತಾಳ 
ಧಾರಿಣೀಪತಿ ಕೇಳ್ ನಾರುವರಕ್ಷಣೆಗೆ ಮು | ರಾರಿಯ ಮೈದುನನು || 
ವೀರನುಸಾಲ್ವನಿರುದ್ದ ಕರ್ಣಜರೆಂಬ | ಧೀರರೆಲ್ಲರು ಸಹಿತ || ೧ 11 ಪೊರಟರು 
ಸೇನೆಯು ನಡೆವ ಭರಕೆ ಭೂಮಿ ಬಿರಿವುತಿರಲು ಮುಂದೆ || ತುರಗವು ತನ್ನ ಯ 
ಇಚ್ಚೆಯೊಳಗೆ ಸಂ 1 ಚರಿಸುತಿರಲು ಮುಂದೆ || ೨ || ಕಲಿನೀಲಧ್ವಜ ತಡೆ 
ಯಾತನ | ಗೆಲಿದು ಹಂಸಧ್ವಜನ | ಬಲಸಹಿತವನು ಜೋಡಿಸಿ ಒಡ 
ಗೊಂಡು 1 ನಲಿವುತ ಮಣಿಪುರಕೆ || ೩ || ಬರಲಶ್ವವ ಕಂಡು ಬಿಗಿದರಿತಲ್ಲಿಯ || 
ತರಳನ ಒಡಗೊಂಡು || ಹರುಷದೊಳಯ್ಯರಲಯೇ ತು ಹಯ ರತ್ನಾ | ಪುರವರ 
ಸುತನೆಡೆಗೆ || ೪ || 

ವಾರ್ಧಿಕ 
ಭೂರಮಣ ಕೇಳಿನ್ನು ಮುಂದೆ ವರ್ಣಿಸುವೆಂ ಮ | ಯೂರಧ್ವಜಂ 
ಮುಖವ ಮೊದಲೇಳ ಮುಗಿಸಿ ಮುಂ | ದಾರಂಭನಂ ಗೆಯು ಕುದುರೆಯಂ 
ಬಿಟ್ಟಿರಲ್ ನಿಜಸುತನ ರಕ್ಷೆಯಿಂದ || ದಾರಿಯೋಳ್ ವಾಜಿಯೆರಡಂ ಕೂಡೆ 
ಮಂತ್ರಿ ಕಂ | ಡಾರಶ್ವಮೆನುತದರ ಫಣೆಯ ಪಟಹವ ನೋಡಿ| ಭೂರಮಣ 
ಧರ್ಮಜನ ಬಿರುದುಗಳ ವಿಸ್ತರವನೊಡೆಯಂಗೆ ಕೇಳಿಸಿದನು || ೧ || 

ರಾಗ ಕಾಂಭೋಜ ರುಂಪೆತಾಳೆ 
ಸುತ್ಯಾಗಿ ಶುಚಿ ಸರ್ವರುಪಕಾರಿ ಭುವನಜನ | ಸ್ತುತ್ಯ ನಿರ್ಮಲಚಿತ್ತ 
ಶೂರ || ಸತ್ಯಭಾಷಿತ ಕರುಣನಿಧಿ ಕಮಲದಳನಯನ | ಕೃತ್ಯ ಸಿರಿಸಂಪನ್ನ 
ನಾದ || ೧ || ಹಸ್ತಿನಾಪುರದರಸು ಧರ್ಮಜನ ಕ್ರತು ಹಯ ಸ | ವಸ್ತ್ರ ಧರ 
ಜೇಶ್ವರರು ತಮ್ಮ || ಹಸ್ತ ಬಿದ್ದರದ ಕಟ್ಟಿಕೊಂಡಿರಲೆನುತ | ವಿಸ್ತರಿಸಿ ಬರೆ 
ದಿರುವ ಪಟಹ || ೨ || ಈ ತೆರದಿ ವಾಚಿಸಲು ಕೇಳಿ ಮನದಲಿ ತಾಮ್ರ | 
ಕೇತನುರೆ ಕೋಪವನು ತಾಳು || ಆ ತುರಗವನು ಕಟ್ಟಿ ಮಂತ್ರಿಯೊಡ 
ನೆಂದನು ಮ | ಹೀತಳಾಧಿಪ ಕೇಳು ಬಳಿಕ || ೩ || 


ರಾಗ ರೇಗುಪ್ತ ಅಷ್ಟತಾಳ 
ಕೇಳಯಾ ನಕುಲಧ್ವಜಮಂತ್ರಿ ! ಕಾಳಗಕೆ ಚತುರಂಗಬಲವನು ಮೇಳ 
ವಿಸಪೇಳೆಂದನು | ಕೇಳಯ್ಯ | ೧ || ಬದ್ದವಾಯಿತು ನಾರದರೆಂದುದು | | 
ಯುದ್ದ ದೊರಕಿತು ವಿಜಯ ಸಾಂಬನಿ | ರುದ್ಧ ಮೊದಲಾದವರೊಳು | 
ಕೇಳಯ್ಯ || ೨ || ಹಿಂದೆ ಏಳೆದ್ಧವಾಯಿತೆಮ್ಮಯ್ಯಗೆ| ಮುಂದಣಧ್ವರವಿದಕೆ 
ಶ್ರೀಗೋ | ವಿಂದ ಸಂಯುಕ್ತಾದುದು | ಕೇಳಯ್ಯ || ೩ || 


ಯಕ್ಷಗಾನ 
ವಾರ್ಧಿಕ 
ಇಂತೆಂದು ಮಂತ್ರಿಯೊಳ್ ಪೇಳಿ ತಾಮ್ರಧ್ವಜಂ | ಕುಂತೀಸುತಾದ್ಯ 
ರೊಡನೆಚ್ಚಾಡಬೇಕೆಂಬ | ಸಂತಸವ ತಾಳು ನಿಜಸೈನಿಕನನರ್ಧಚಂದ್ರಾಕೃತಿ 
ಯೋಳ್ ನಿಲಿಸಿಕೊಂಡು || ನಿಂತಿರಲ್ ಕುದುರೆಯನು ಸಾಲ್ಯಾದಿ ಪಟುಭಟರ್ | 
ತಂತಮಗೆ ಬಿಡಿಸಿಕೊಂಬುಬ್ಬರದೊಳಿದಿರಾಗೆ | ಕಂತುಷಿತ ಪೌರುಷಾಗ್ರಣಿ 
ಧರ್ಮಜಾನುಜನ ಕರೆದು ಬಳಿಕಿಂತೆಂದನು || ೧ || 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಲಾಲಿಸರ್ಜುನ ಪರಮವೈಷ್ಣವ | ಮೌಳಿಯಾತ್ಮಜನತಿಪರಾಕ್ರಮ || 
ಕಾಳಗದೊಳಿದಿರಾದಡೀತನು ಸೋಲನೆನುತ|| ೧ || ನಾಗವ್ವರಿವರೂಥಪೇಳಿರ! 
ಲಾಗ ತಾಮ್ರಧ್ವಜನು ಮುಂದಕೆ | ಸಾಗಿ ಶಾರ್ಜವ ತುಡುಕಿ ರಣಕನು | 
ನಾಗು ನೀನು || ೨ || ನರನ ಮೇಲ್ ಕೃಪೆಯುಳ್ಳ ಡಾತನ | ತುರಗವನು 
ಕಟ್ಟಿಹೆನು ಬಿಡಿಸನು | ವರದ ಮುಖದಿಂದೆನುತಲಾ ಕಣ | ಕರೆದನಂಬ || ೩ || 

ಭಾಮಿನಿ 
ಎಚನವನೆಲ್ಲವರ ಮೇಲ್ | ಮುಚ್ಚುವಂದದೊಳೆಣಿಕೆಯೊಳು 
ಹರಿ | ಬೆಚ್ಚೆ ಫಲುಗುಣ ಬೆರಗುವಟ್ಟಿರಲುಳಿದ ಪಟುಭಟರು || ಹೆಚ್ಚಿ ರೋಷಾ 
ವೇಶರಾಗಿರ | ಲಚ್ಯುತನ ಸುತನಣುಗನವುಡನು | ಕಚ್ಚಿ ಬೊಬ್ಬಿರಿವು 
ರೌದ್ರದಿ ಸವರಕನುವಾದ || ೧ || 

ಈ ರಾಗ ಸಾರಂಗ ಅಷ್ಟ ತಾಳ 
ಚಾಪಬಾಣವನನಿರುದ್ಧನು | ಸುಪ್ರ | ತಾಪದಿಂ ತೆಗೆದುಕೊಂಡಿದ್ದನು || 
ಕೋಪದೊಳಿದಿರಾಗಿ ನಿಂದನು | ಬಳಿ | ಕೀಪರಿಯಲಿ ಕರೆದೆಂದನು || ೧ || 
ಎಲವೊ ಸೆಣಸಲೆಂದು ಕವಿಯದೆ | ನಮ್ಮ ಕೆಲದೊಳ್ ವಿಚಾರಿಸಿ ತಿಳಿ 
ಯದೆ | ಮಲೆತಿದಿರಾದೆಯ ಬೆಚ್ಚೇನು | ಎನ್ನ । ಬಲುಹು ನೋಡೆನುತ 
ವೆಚ್ಚನು || ೨ || ಬಲ್ಲೆ ಬಲ್ಲೆನು ಭಟಹನು ನಿನ್ನ | ಬಾಣ | ನಲ್ಲಿ ಯುದ್ಧನ 
ಮಾಡಿದೆ ಮುನ್ನ || ವಲ್ಲಭೆಗೋಸುಗ ಸೆರೆಯೊಳು| ಬಿದ್ದ ! ಖುಲ್ಲ ಹೋಗೆನು 
ತಸ್ರವೆಸೆಯಲು || ೩ | ಹಿಂದಣ ರಗಳೆಯನೆಂಬುದು | ಏಕೊ | ಇಂದಿನ 
ಸಮರದಿ ಕಾಂಬುದು|| ಎಂದು ನಾನಾಸ್ತವ ಕೊಚ್ಚಿದ : ಮುಳಿ ( ಸಿಂದ ಬಾಣ 
ಗಳನ್ನು ಮುಚ್ಚಿದ || ೪ || ಅಂಗಿ ಬಿಲ್ ಬತ್ತಳಿಕೆಗಳನ್ನು | ತುರ : ಗಂಗಳು 
ರಥ ಸಾರಥಿಯನ್ನು || ಹಿಂಗದಿನಿತನೆಲ್ಲ ಕಡಿದನು | ಚಾತು | ರಂಗಬಲದ 
ಮೇಲೆ ನಡೆದನು || ೫ || 


ತಾವು ಧ್ವಜನ ಕಾಳಗ 


ವಾರ್ಧಿಕ 
ಪರಬಲವ ಪೊಕ್ಕು ಹರಿರವದಿಂದ ಜವದಿಂದ | ಪರಿಪರಿಯಮೋಘತರ 
ಶರದಿಂದ ಭರದಿಂದ | ತರತರದೊಳಿರುವಶ್ವ ಸಜಗಳ ದಂತಿಗಳ ತರಿತರಿದು 
ಕೆಡಹಲಾಗ | ಹರಿವುತಿರಲರುಣಜಲ ಕಾಯದೊಳ್ ಪಾಯದೊಳ್ | ಪೊರಳು 
ತಿರೆ ಸೇನೆಯಸು ಹಾರುತಿರೆ ಚೀರುತಿರೆ | ತುರಗ ಶುಂಡಾಲಗತಿಹೊಡಕುಗಳ 
ಮಿಡುಕುಗಳನೇನೆಂಬೆನದ್ದು ತವನು || ೧ | | 

ರಾಗ ಶಂಕರಾಭರಣ ಮಟ್ಟೆ ತಾಳ 
ಸೃಥ್ವಿ ಪತಿಯೆ ಲಾಲಿಸಯ್ಯ | ಹಕ್ಕಿ ಹಯರಥ | ಪತ್ತಿಗಳನು ಕೆಡಹ 
ಲಾಗ | ಚಿತ್ತಜನಸುತ || ಮತ್ತೆ ತಾಮ್ರಧ್ವಜನು ಕೋಪ| ನೆತ್ತು ರಥವನು ! 
ಹತ್ತಿ ಚಾಪಶರವ ಕರದೊ | ಳೆತ್ತಿ ಪಿಡಿದನು || ೧ || ಅಡಿಗೆಯಡಿಗೆ ಚಾತು 
ರಂಗ | ಬಿಡದೆ ಮುಸುಕಿತು | ಉಡುಗಣಂಗಳದುರಿತದ್ರಿ | ಕಡಲು ಕುದಿ 
ಯಿತು || ನಡುಗಿತವನಿ ಭಾನುಬಿಂಬ | ವಡಸಿ ಕತ್ತಲೆ | ಕಡೆಗೆ ಘೋರಮಾಗೆ 
ಕದನ | ಫಡ ಫಡೆನುತಲೆ || ೨ | ಸರಳತೂರುತಿರಲು ಪಂಚ | ಶರನ ಪುತ್ರನ | 
ಕರೆದು ಕೋಪದಿಂದ ಪೇಳ | ಅರುಣಕೇತನ | ಹರಿಯ ಪೌತ್ರನೆಂದು ಬಿಟ್ಟ | 
ರುರವಣಿಗೆಯನು || ಮೆರೆವೆಯಾ ಎನುತ್ತ ಭರದಿ | ಶರವ ಸುರಿದನು || ೩ || 

ಭಾಮಿನಿ 
ಬಿದ್ದನಾ ಶರಜಾಲದೊಳಗನಿ 1 ರುದ್ದ ಮೂರ್ಛಿತನಾಗೆ ಕಾಣುತ | 
ಸಿದ್ದ ಪಟುಭಟರುಗಳ ಸೋಲಿಸಿ ಮುಂದಕಝರಲು || ಇದ್ದನಾ ಫಲುಗುಣನ 
ಬಲದಿ ಪ್ರಸಿದ್ದ ಭಟರೊಳಗಣ ವೃಷಧ್ವಜ | ನೆದ್ದು ನಾನಿಹೆ ಎಲ್ಲಿಗಯುವೆ 
ಯೆನುತಲಿದಿರಾದ || ೧ | | 

ರಾಗ ಭೈರವಿ ಏಕತಾಳ 
ನಿರ್ಭಯದಿಂ ರಣವಲ್ಲ | ಮುಳಿ | ದಬ್ಬರಿಸುತ ನಿಜ ಬಿಲ್ಲ || ತೆಬ್ಬನು 
ಬಿಗಿದವನಾಗಿ | ಎಬ್ಬಿ | ಬೊಬ್ಬಿರಿದನು ಇದಿರಾಗಿ || ೧ || ಹೊಳೆಹೊಳೆವಂಬನು 
ಕಿತ್ತ 1 ಜನ | ಕಳವಳಗೊಳುತಿರೆ ಮತ್ತ || ಬಲುತರಕೋಪನಿಸ್ವನದಿ | ಕಡು | 
ಗಲಿಯಾಗುತ್ತಲಿ ಮನದಿ || ೨ | ಅನಿರುದ್ಧನ ಪರಿಯೆಂದು ! ನಿನ್ನ | ಮನಸಿಗೆ 
ತರಬೇಡಿಂದು || ಅನುವರದಾಸೆಯ ಬಿಟ್ಟು | ಕಯ್ಯ | ಧನುಶರವನು ಸುಮ್ಮ 
ನಿಟ್ಟು || ೩ || ಬಿಡು ನಮ್ಮ ತುರಗವನೆನಲು 1 ನಿನ್ನ | ಪಡೆದವ ಬರಬೇಕೆ 
ನಲು || ಕಿಡಿಕಿಡಿಯಾಗುತಲಿವನು | ಶರ | ವಿಡೆ ಪುಡಿಗೆಯ್ಯಲ್ಕವನು || ೪ || 


ಯಕ್ಷಗಾನ 


ಭಾಮಿನಿ 
ಏರುತಿರ್ದನು ಬಿಡದೆ ಕರ್ಣಜ | ಚೂರುಮಾಡುತ್ತಿರಲು ರಥವನು | 
ನೂರುಪರಿಯಂತರದಿ ಕಾಣುತ ಕೋಪವನ್ನು ತಾಳು || ಮೂರು ಬಾಣ 
ಗಳಿಂದ ಕೀಲಿಸಿ 1 ಸಾರುತಿರೆ ಕೃಷ್ಣಾರ್ಜುನರ ಕಲಿ | ವೀರನಾದನುಸಾಲ್ವ 
ತಡೆದಡ್ಡಯಿಸುತಿಂತೆಂದ || ೧ || 

ರಾಗ ಸೌರಾಷ್ಟ್ರ ಏಕತಾಳ 
ಎಲ್ಲಿಗಯ್ದೆಯೆಲಿ ಮುಂದೆ | ನಿಲ್ಲು ನಿಲ್ಲೆನ್ನುತ ಕೋಪ ! ದಲ್ಲಿ 
ಕಣೆಯ ತೆಗೆದೆಸುತ | ಭುಲ್ಲವಿಸಿದ || ೧ || ಕಿಚ್ಚಿನಂತೆ ಬರುವ ಶರವ | 
ಕೊಚ್ಚು ತ್ತೆಂದನೆಲವೂ ತನಗೆ | ಕೆಚ್ಚೆದೆಯೊಳಿದಿರಾದೆಯ | ಹುಚ್ಚ ರಕ್ಕಸ || 
|| ೨ || ಹುಚ್ಚನಲ್ಲ ನಿನ್ನ ಕರುಳ | ನುಚ್ಚು ನುರಿಯ ಮಾಡಿ ಗಣರ | ಮೆಚ್ಚಿ 
ಸುವೆ ನೋಡೆನುತ್ತ | ಎಚ್ಚನಸ್ತವ || ೩ || ಎಂದ ಮಾತ ಕೇಳು ರೋಷ| 
ದಿಂದ ತಾವು ಕೇತು ಸರಳಿ | ನಿಂದಮೂರ್ಛಗೆಯ್ಲಿ ಖಳನ | ನಿಂದನಾಚೆಗೆ ||೪|| 

ವಾರ್ಧಿಕ 
ಅರಸ ಕೇಳೀ ಪರಿಯಲನಿರುದ್ದ ನನುಸಾಲ್ವ | ತರಣಿನಂದನನಸುತ 
ಪ್ರದ್ಯುಮ್ಮು ಹಂಸಕೇ | ತುರುಪರಾಕ್ರಮಿ ಬಭ್ರುವಾಹನಾದ್ಯ ಮಿತಬಲ 
ಸಾಂಬ ಸಾತ್ಯಕಿ ಮುಖ್ಯರ ! ಧುರದೊಳ್ ಪಲಾಯನಂ ಗೆಯ್ಲಿ ಹರಿರವ 
ದಿಂದ | ಬರಲನಿತರೊಳ್ ಪಾರ್ಥ ಜಾವರರನುಂ ತುಡುಕಿ | ಸರಳಸ್ಸೆವರೆಯಿ 
ನಗುತ ತಾಮ್ರಧ್ವಜಂ ಫಲುಗುಣನೊಳಿಂತೆಂದನು || ೧ || 

ರಾಗ ಕೇದಾರಗೌಳ ಅಷ್ಟತಾಳ . 
ಸುರರೆರೆಯನ ಸುಕುಮಾರನೆ ಕೇಳೆಲೊ | ಹರಿಯ ಸಹಾಯದಲಿ || 
ಧುರದಿ ದಿಗ್ವಿಜಯನ ಪಡೆದು ಬಂದಿಹೆನೆಂಬ | ಗರುವಿಕೆಯನ್ನು ತಳೆದು || ೧ || 
ಬಂಧುಹತ್ಯದೋಷ ಕಳೆಯಲು ತುರಗ ಬೇ | ಕೆಂದು ಯೋಚಿಸಿ ಮನದಿ || 
ಕೊಂದು ಕಳೆಯಬೇಡ ವ್ಯರ್ಥದಿ ಪ್ರಾಣವ | ಸಿಂದಣ ಪೌರುಷದಿ || ೨ || 
ಸಿರಿಯ ವಲ್ಲಭನಿಂದಲಹುದೇನೊ ನಿನಗೀ | ಪರಧನದಲಿ ಧರ್ನುನ || ಮರೆ 
ತೇಳಮಾಡಿದರೇನೊ ಬಂದಿಹ ಕೃಷ್ಣ | ಅರಿವಡೆ ಹೋಗೆನಲು || ೩ | | 

ರಾಗ ಆರ್ಯ ಸವಾಲ್ 
ಇಂತಾ ತಾಮ್ರಧ್ವಜನಾಡಿದ ನುಡಿ | ಕೌಂತೇಯನು ತಾ ಕೇಳುತ 
ರೋಷದಿ | ಆಂತುಂ ಧನು ಕಾಮಾರಿಯೆನಿ ! ನಿಂತಾಡಿದನವನೊಂದು 
ತರಮಂ || ೧ || 


ತಾಮ್ರುಧ್ವ ಜನ ಕಾಳಗ 

ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
*ಮೂಢಮತಿಕೇಳೆಲಿ ಧನಮನ | ಕೂಡಿ ಹೊಂದಿದ ದುರಿತಗಳ ನೀ ! 
ಡಾಡಬೇಕಲ್ಲದೆ ನಿರರ್ಥದಿ | ಮಾಡಬಹುದೆ || ೧ || ಹಲವು ಪರಿಯಲಿ ನಿತ್ಯ 
ತೃಪ್ತನ 1 ಒಲಿಸಬೇಕೆಂಬುದನ್ನು ಮನದಲಿ । ತಿಳಿಯದಧಮನೆನುತಲಾಕ್ಷಣ || 
ಸೆಳೆದನಂಬ || ೨ || 

ರಾಗ ಶಂಕರಾಭರಣ ಮಟ್ಟೆ ತಾಳ 
ನರನುಕೋಪದಿಂದಲಾಗ ಸುರಿಯೆ ಶರವನು | ತುರಗಗಜವು ಸಹಿತ 
ಧರಣಿಗುರುಳಲಾತನು || ಭರದಿ ಪೊಸ ವರೂಥವೇರಿ ಬರಲು ಕೋಪಿಸಿ | 
ಮುರಿದ ರಥ ಸಹಸ್ರಮಾಗೆ ಕೆರಳಿ ಘರ್ಜಿಸಿ || ೧ | ಕಿಡಿಯನುಗುಳುತಸ್ತ್ರ 
ವೆಸೆಯೆ ಸಿಡಿಲು ಗಿರಿಯೊಳು | ಹೊಡೆದವೋಲು ಬಿದ್ದ ವಿಜಯ ಬಡಿದು 
ಕಾಲ್ಗಳು || ಗುಡುಗುಡಿಸುತಿದ್ದನೊಡನೆ ತುಡುಕುತಂಬನು | ಕಡಿದನವನು 
ಸಿಡಿವ ಧನುವ ನಡುವೆಯದರನು || ೨ || ಕರದ ಚಾಪ ಮುರಿಯೆ ಹಲುವ 
ಮೊರೆದು ಬಿಲುವನು | ತ್ವರಿತದಿಂದ ಹಿಡಿದು ಬೊಬ್ಬಿರಿವುತೆಚ್ಚನು || ನರನ 
ತೇರು ಯೋಜನೊಂದು ತಿರುಗಿ ಬಂದುದು | ಮುರಳಿ ವಿಜಯನೆಸುಗೆಗಂಬರವ 
ಸಾರ್ದುದು | ೩ || ಬಣಗು ಬಡವೆಯೆಂದುಕೊಳುತ ಘನಶ‌ಘದಿ | ಸೆಣಸು 
ತಿರ್ದರೇನನೆಂಬೆ ಕಣನ ಮಧ್ಯದಿ|| ಕಣಿಲು ಕಟಲುಯೆನುತ ಹೊಡೆವ ಕಣೆಯ 
ರಭಸಕೆ | ಪೆಣನಮೆದೆಯು ಬೀಳಲಮಿತ ಕಣನೊಳಗಲಕೆ || ೪ || 

ವಾರ್ಧಿಕ 
ಧರಣೀಶ ಕೇಳ್ ವಿಜಯನದಿಂ ಶಸ್ತ್ರದಿಂ | ತೆರಪುಗಾಣಿಸದೆ ಕವಿವಾ 
ನೆಯಂ ಸೇನೆಯಂ ಕೊರಳ ಬಳೆಗಳಚುವಂತೆ ದಂ ಕೊಚ್ಚಿ ದಂ ದ್ವಿಶತ 
ಮ ಹಿಣಿಯನು || ಸರಳಮೊನೆಯಿಂ ಚಿಗಿಯೆ ರುಂಡಗಳ್ ಮುಂಡಗಳ | 
ಉರುಳುತಿರೆ ತಾಪದೊಳ್ ಕಣನೊಳಗೆ ಸೆಣನೊಳಗೆ | ಕರುಳನುಗಿದುಗಿದು 
ಶಾಕಿನಿ ಡಾಕಿನಿಯ ನಿವಹ ಮೆರೆದು ಮೆರೆಹೋವುತಿರಲು || ೧ || 

ರಾಗ ಶಂಕರಾಭರಣ ಮಟ್ಟೆ ತಾಳ 
ನಾಶವಾದ ಬಲವ ಕಂಡು ರೋಷದಿಂದಲರುಣಕೇತ | ಈಸು 
ಬಲುಹೆ ತನ್ನೊಳೆನುತ | ಸೂಸಲಂಬನು || ಆ ಸರಳ ಳಿಂದಸೇನೆ| ಗಾಸಿಯಾಗಿ 
ಬಹಳ ಜೀವ ! ದಾಸೆಗಳೆವುತಿರಲು ನಿರ್ಜ 1 ರೇಶನಣುಗನು || ೧ || ಸೂತ 
ರಥದ ತುರಗಗಳನು ಧಾತುಗೆಡಿಸುತ ಬಂದ | ಖ್ಯಾತರಾದ ಸಾಂಬ 


ಯಕ್ಷಗಾನ 
ಮಾನ | ಕೇತನಾದ್ಯರ | ಘಾತಿಸುತ್ತಲಿರಲು ಬಳಿಕ 1 ಪೂತುಮುರುರೆಯೆನುತ 
ಲಿಂದ್ರ | ಜಾತ ಕಡಿದನವನ ಧನುವ 1 ಖಾತಿಯಿಂದಲಿ || ೨ || ಕರದ ಧನುವ 
ಖಂಡಿಸಿ | ತೆರಳಿ ಬಂದು ನರನ ರಥವ | ಧರಿಸಿಕೊಂಡು ಚಿಗಿದು ನಭದಿ | 
ತಿರುಪಿ ಧರಣಿಗೆ || ಭರದಿ ವಿಜಯಗನಿತರೊಳಗೆ ಸರಸಿಜಾಕ್ಷ ಕಾಣು 
ತಭಯ | ಕರವ ತೋರುತಾ ವರೂಥ| ಯಿರಿಸಿ ಸ್ವಸ್ಥಕೆ || ೩ | ನಂದರಾದ್ರಿ 
ಧರನು ನರನಿ | ಗೆಂದನಿವನ ಬಲುಹಿನುರಿಯ | ನಂದಿಸಿ ಪೇಳ್ವ ಕೇಳ | 
ದೊಂದು ಬಗೆಯನು || ಒಂದು ಕಡೆಯೊಳಾನುಯಸುವೆ | ಒಂದುಮುಖದಿ 
ನೀನು ನಿಲುವು | ದೆಂದು ವಿಜಯಗರುಪಿ ರಣಕೆ | ನಿಂದರಿರ್ವರು || ೪ || 
ಅಸುರಹರನು ಶಾರ್ಙ್ಗ ಹಿಡಿದು | ವಿಶಿಖ ಕರೆವುತಿರಲು ರೌದ್ರ | ರಸದಿ ಭುಜಿಸಿ 
ಕೆಡಹಿ ಮೂದ| ಲಿಸುತಲಿರ್ದನು || ೫ || 


భామిని 
ಶ್ರೀರಮಣನೊಡನೆಂದನಾಗ ಮ | ಯೂರಕೇತನನಣುಗನೆಲೆ ಹರಿ ! 
ಬೇರೆ ನೀ ಬಿಲ್‌ಪಿಡಿದು ಕಾದುತವಿತ್ತಲರ್ಜುನನ || ಗಾರುಮಾಡದಿರಕಟ 
ವಿಜಯನ ಸಾರಥಿತ್ವನ ನಡೆಸಿ ಸಾಹಸ|ದೋರುತನ್ನೊಳೆನಿಡಂಬಟ್ಟನು 
ಮುರಾಂತಕನು || ೧ || 

ರಾಗ ಭೈರವಿ ಏಕತಾಳ 
ಹರಿ ನಿಜತೇರನು ಬಿಟ್ಟು | ಬಂದು | ನರನ ರಥದೊಳಡಿಯಿಟ್ಟು || ತುರ 
ಗವ ಚಪ್ಪರಿಸುತ್ತ | ಅತಿ | ಹರುಷದೊಳಂಬ ತೆಗೆದಿತ್ತ || ೧ || ನರ ಗಾಂಡೀವವ 
ಧರಿಸೆ | ಕಡು | ಭರದಿಂದ ವಸುರಿಸೆ || ಅರುಣಧ್ವಜ ಕಂಡಾಗ 1 ತರಿ | ತರಿ 
ದೊಟ್ಟ ದನತಿಬೇಗ || ೨ || ಅಚ್ಯುತಗಂಬನುಹತ್ತೆ | ತೆಗೆ | ಬೆಚ್ಚನು ನರ 
ಗರುವತ್ತೆ || ಮುಚ್ಚಿದ ಪರಸೇನೆಯನು } ಕಂ | ಡಚ್ಚರಿಗೊಳುತರ್ಜುನನು || 
|| ೩ || ತೇರನು ಮುರಿದಡುಕಿದನು | ಹಯ 1 ಸಾರಥಿಗಳ ಕೆಡಹಿದನು H 
ಖಾರಿತು ಎಂಬುದ ಕಂಡು | ಗಜ ! ನೇರಿದನತಿ ಭಯಗೊಂಡು || ೪ || 
ಕಂಗಳು ಕಡುಗೆಂಪೇರೆ | ಭಟ | ರಂಗಕೆ ಶರಗಳ ತೋರೆ | ಭಂಗಿಸುತಿರೆ 
ಫಲುಗುಣನು | ಸಮ | ರಂಗದಿ ಮರೆದೊರಗಿದನು || ೫ || 

ವಾರ್ಧಿಕ 
ಭೂಪಾಲ ಕೇಳ್ ಸವ್ಯಸಾಚಿ ಮೈ ಮರೆಯಲಾ | ಲೋಪದಿಂದಾಹವಕೆ 
ನಿಲ್ವ ಭಟರೆಲ್ಲ ಸಂ | ತಾಪಸಂಗತರನಿತರೆಂಬುದಂ ಕಂಡು ದನುಜಾರಾತಿ ನಿಜ 


ತಾಮ್ರಧ್ವಜನ ಕಾಳಗ 


ಚಕ್ರನ| ಕೋಪದಿಂ ಪಿಡಿದಝರಿ ತಾಮ್ರಧ್ವಜಂ| ಚಾಪಕರಯುತನಾಗಿ 
ಬೊಬ್ಬಿರಿದು ರೌದ್ರದಿಂ | ದಾ ಪುಷ್ಟಶರನ ಪಿತಗಿದಿರಾದನುರವಣಿಸುತೇವೇಳೆ 
ಸಾಹಸವನು || ೧ || 


ರಾಗ ಪಂಚಾಗತಿ ಮಟ್ಟೆ ತಾಳ 
ತುರಗಗಜವರೂಥಸಹಿತ | ತರುಬಿ ಬರಲು ಹರಿಯು ಕಂಡು | ಕರದೊ 
ಆಹ ಸುದರ್ಶನವನು | ತಿರುಪಿಬಿಟ್ಟನು | ಕೊರೆದುದಮಿತಸೇನೆವುರುಳು | ತಿರಲು 
ಕಂಡು ಕೋಪದಿಂದ | ಲರುಣಕೇತ ಪೇಳ ನಸುರ | ಹರನೊಳಿನಿತನು || ೧ || 
ಪಡೆಯನೆಲ್ಲ ಕಡಿದು ಬಿಡುವ | ಗೊಡವೆಯಾಕೆ ಹಿಂದೆ ನರಗೆ | ದುಡಿದ ಪುಣ್ಯ 
ವಿತ್ತು ಕಷ್ಟ ! ಬಡುವೆ ಸುಮ್ಮನೆ || ಕಡೆಯ ಮಾತು ನುಡಿವೆ ಕೇಳು | ಪಿಡಿದು 
ನಿನ್ನನೀರ್ವರನ್ನು ! ತೊಡಗಿದಧ್ವರವನು ಮುದದಿ | ನಡೆಸಿಕೊಂಬೆನು || 
॥ ೨ ॥ ಒಂದು ಕರದಿ ಕೈಗಳೆರಡು ಒಂದು ಕರದಿ ಚರಣಯುಗವ || 
ನೊಂದುಗೂಡಿ ವಿಜಯನೆಡೆಗೆ | ಸಂದುಬರುತಿರೆ || ೩ || ನಾಗರಾಜಶಯನ 
ನರಗೆ | ಕೂಗಿ ಪೇಳ ನಿನ್ನ ಪಿಡಿಯ | ಲೀಗ ಬರುವನೀಮಹಾಸ್ತ್ರ | ಬೇಗ 
ತೊಡುಯೆನೆ || ಆಗ ತುಡುಕುವನಿತರೊಳಗೆ ! ಪೋಗಿ ಭುಜದಿ ಕೆಡಹಿ 
ಕೊಡಹಿ | ಚೀಗುವಂತೆ ಬಿಗಿಯೆ ಮೂರ್ಛ| ಯಾಗಿ ಬಿದ್ದನು || ೪ | | 


ವಾರ್ಧಿಕ 
ಈ ತೆರದೊಳರಸ ಕೇಳರ್ಜುನಮುರಾರಿಗಳ್ | ಧಾತುಗೆಡಲಾಮೇಲೆ 
ಕಾಳಗಂಗೊಡುವ ವಿ | ಖ್ಯಾತ ಪೌರುಷರಾಗಿ ನಿಲ್ವರಂ ಕಾಣದಿರಲಾ 
ತಾವು ಕೇತು ಬಳಿಕ || ಆ ತುರಗನಂ ತೆಗೆದುಕೊಂಡು ರಣದೊಳಗುಳಿದ | 
ಚಾತುರಂಗವು ತನ್ನ ಮಂತ್ರಿಸಹಿತಝಂದು ) ತಾತನಿದಿರೊಳ್ ನಿಂದು ಹಯ 
ವೆರಡ ಮುಂದಿಡಲ್ ನಿಜಸುತನೊಳಿಂತೆಂದನು || ೧ | | 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ತರುಣ ಬಂದೆ ಇದೇನು ಕ್ಷಿಪ್ರದಿ | ತಿರುಗಿತೀ ಹಯ ವರುಷ ತುಂಬದೆ | 
ತುರಗ ಮತ್ತೊಂದಾರದೆನೆ ಪಿತ | ಗೆರಗಿ ಪೇಳ || ೧ || ತಾತ ಕೇಳು ಸುಧಾಂಶು 
ಕುಲಸಂ | ಜಾತಧರ್ಮಜ ಯಜ್ಞ ಹಯ ಶ್ರೀ | ನಾಥ ಸಹಿತಯ್ತಂದಿಹನು 
ಪುರು | ಹೂತಸುತನು || ೨ || ಕಟ್ಟಿ ಹಯವನವರ್ಗೆ ಕಾಳಗ | ಗೋಟ್ಟು ಬಂದೆ 
ನೆನಲೆ ಸಂಶಯ | ಬಟ್ಟು ನಕುಲಧ್ವಜನನೀಕ್ಷಿಸೆ | ಗುಟ್ಟ ಪೇಳ || ೩ || 


ಯಕ್ಷಗಾನ 


ರಾಗ ಕಾಂಭೋಜ ರುಂಪೆತಾಳೆ. 
ಜೀಯ ಕೇಳ್ ಪುಸಿಯಲ್ಲಿ ಗಜಪುರಾಧಿಪ ಧರ್ಮ | ರಾಯನಧ್ವರದ 
ಹಯವಿದನು || ಕಾಯಬಂದಿಹ ವಿಬುಧವಲ್ಲಭನು ಹರಿಸುತ ಸ | ಹಾಯ 
ದಿಂದಮಿತಬಲಸಹಿತ || ೧ || ಆಯಿತಾಹವ ಬಭ್ರುವಾಹನಾದಿಗಳನೊ | 
ತಾಯದಿಂ ಸದೆಬಡಿದುರುಳ್ಳಿ || ಆ ಯವಜನನುಜಾತನಸುವನೊಪ್ಪಂಗೆಡಿಸಿ | 
ತೋಯಜದಳಾಂಬಕನ ಗೆಲಿದು || ೨ || ಸಾಯದಂತೀರ್ವರಡಗೆಡಹಿ ಮತ್ತೊ 
ಡನೆ ಕೌp | ತೇಯನ ತುರಂಗವನು ಕೊಂಡು | ನೋಯದಯ್ತಂದಿಹನು 
ನಿನ್ನ ಮಗ ಪೇಳ ನುಡಿ | ಬಾಯ ಪೌರುಷವಲ್ಲ ಕೇಳು || ೩ || 

ರಾಗ ಕೇದಾರಗೌಳ ರುಂಪೆತಾಳ 
ಇಂತು ಸಚಿವನು ಪೇಳಲು | ಆ ನುಡಿಗೆ ! ಚಿಂತಿಸುತ ನಿಜಮನದೊಳು|| 
ಮಂತ್ರಿಯೊಡನಿಂತೆಂದನು | ಕೆಡಿಸಿದನು | ಚಿಂತಿತಾರ್ಥವ ತನುಜನು || ೧ || 
ಯಾತಕೀ ಯಜ್ಞವೆನಗೆ | ಖಗಪತಿವ | ರೂಥನನು ಬಿಟ್ಟು ಮನೆಗೆ || ಈ 
ತುರಗವನು ತಂದನು | ಎನುತ ತನು | ಜಾತನನು ಬೈದೆಂದನು || ೨ || ಪರಮ 
ಪಾವನ ತುಳಸಿಯ | ಜರೆದಣುಗೆ | ಪರಿಮಳಿಪ ಸುಮಮಾಲೆಯ || ಧರಿಸಿ 
ದಂದದಿ ಹಯವನು | ತಂದಿತ್ತೆ | ಮರುಳೆ ಇನ್ನೇನೆಂಬೆನು || ೩ | ಅರಿಯದೇ 
ಎನಗೆನೀನು! ಮಗನಲ್ಲ | ತುರಗದಿಂದಾ ಹುದೇನು|| ನರಮುರಾರಿಗಳಾವೆಡೆ | 
ಇಹರೆಂದು । ತ್ವರಿತದಲಿ ತೋರಿಸು ನಡೆ || ೪ || ಕಡೆಯಾಯ್ತು ಯಜ 
ಸಾಕು | ವಾಜಿಯನು | ಪೊಡೆಯತ್ತದಾರ್ಗೆ ಬೇಕು | ಬುಡಕೆ ಬಂದಿಹ 
ಹರಿಯನು | ಬಿಟ್ಟ ನೆನು | ತಡಿಗಡಿಗೆ ಚಿಂತಿಸಿದನು || ೫ || 


ವಾರ್ಧಿಕ 
ಹರಿಣಾ೦ಕಕುಲತಿಲಕ ಕೇಳ್ ಮಯೂರಧ್ವಜಂ | ಮರುಗುತಿಪರಿಯ 
ಲಸುರಾಂತಕನ ಪಾದಮುಂ | ಹರುಷದಿಂ ಕಣ್ಣಾರೆ ಕಾಣಬಹುದೆನುತಲಾ ದಿನ 
ಕಳೆವುತಿರಲಿಲು|| ಧುರದ ಕಣನೊಳ್ ಮುರಧ್ವಂಸಿಗರಿವಾಯು ಮೈ | 
ಮರೆದ ಜೀಮೂತವಾಹನಕುಮಾರರಿಗೆಚ್ಚ | ರರಿಕೆಯಾಗಲ್ ಮೂರ್ಛ 
ಗೊಂಡ ಬಲಮೇಳ ಹರಿ ನರನೊಳಿಂತೆಂದನು || ೧ || 

ರಾಗ ಕೇದಾರಗೌಳ ಅಷ್ಟ ತಾಳ 
ನೋಡಿದೆಯಾ ಪಾರ್ಥ ತಾವುಕೇತನು ನಮ್ಮ ಮಾಡಿದ ಘಾತವನು | 
ಕೂಡೆ ಕೊಂಡೊಯ್ದ ನು ತುರಗವ ನಿಜಪುರ | ಕಾಡಲಿನದನು || ೧ || 


ತಾಮ್ರಧ್ವಜನ ಕಾಳಗ 


ಒಂದುಪಾಯವನು ನಾನರುಹುವೆನದಕೆ ನೀ 1 ನಿಂದು ಬಾಯನ್ನೊ ಡನೆ || 
ಮಂದಿಯು ಬೀಡಾಗಿ ಬರಲಿ ಮೆಲ್ಲಗೆ ನಾವು | ಮುಂದೆ ಪೋಗುವುದೆಂದನು || 
|| ೨ || ದಾನವಾಂತಕನೆಂದ ಮಾತ ಪುರಂದರ | ಸೂನು ಲಾಲಿಸಿ ಮುದದಿ || 
ತಾನು ಒಡಂಬಟ್ಟನದಕೆ ಸಂತಸಗೊಂಡು | ಸೇನೆಯ ಹಿಂದುಳಿಸಿ || ೩ || 
ಶ್ರೀಪತಿಫಲುಗುಣರೀರ್ವರು ತಮ್ಮಯ 1 ರೂಪುಗಾಣಿಸದಂದದಿ || ತಾಪಸ 
ವೇಷವನಾಂತು ದೇಸಿಕರಂತೆ ! ಆ ಪುರಕಯ್ತಂದರು || ೪ || ದಾರಿಪಿಡಿದು 
ರತ್ನ ನಗರಿಗೆ ಬರುತಿರೆ | ವಾರಿಜಬಾಂಧವನು || ಸಾರಿದ ಪಶ್ಚಿಮಗಿರಿಯನಿತ್ತಲು 
ಅಂಧ ! ಕಾರ ಕವಿದು ಬರಲು || ೫ || 


ರಾಗ ಸೌರಾಷ್ಟ್ರ ತ್ರಿವುಡೆತಾಳ 
ಎತ್ತ ನೋಡಿದಡತ್ತ ಕತ್ತಲೆ | ಸುತ್ತಿಕೊಳಲಂಗನೆಯರನುವೋ 1 ವುತ್ತ 
ಬರೆ ಮನ್ಮಥನು ಕತ್ತಿಯ ! ಕಿತ್ತುಕೊಂಡು || ೧ || ಆ ರಜನಿಯೊಳು ವಿಜಯ 
ಸಹಿತ ಮು | ರಾರಿ ಪೊಗಲಾ ರತ್ನ ಪುರನನು | ಊರೊಳೆಲ್ಲರು ನಿದ್ರೆ 
ಗೆರೆ| ಮಾರಹತಿಗೆ || ೨ || ಕೇರಿಕೇರಿಯೊಳಲ್ಲಿಗಲ್ಲಿಗೆ | ಚಾರುಜಲರುಹ 
ವದನೆಯರುಗಳು | ಕಾರುಗತ್ತಲೆಯೊಳಗೆ ಕುರುಹನು | ತೋರದಂತೆ || ೩ || 
ಉಟ್ಟು ದಿವ್ಯಾಂಬರವ ಕಂಚುಕ | ತೊಟ್ಟು ನೂಪುರ ಕಡಗ ಕಂಕಣ | ವಿಟ್ಟು 
ಸಕಲಾಭರಣವೆಲ್ಲವ | ಕಟ್ಟಿ ಜಡೆಯ || ೪ || ಬಟ್ಟೆ ಯಲಿ ಬರಲಂಜಿ ದಾರಿಯ || 
ಬಿಟ್ಟು ಕಾಣಿಸದಂತೆ ಮೇಲ್ಮುಸು | ಕಿಟ್ಟು ಕೊಂಡಯ್ಯಪ್ಪ ಚದುರೆಯ | 
ರಷ್ಟ ಪೇಳ್ವೆ || ೫ || ಅಲುಗಿದರೆ ಆಭರಣ ನಿದ್ರೆಯೊಳ್ | ಮಲಗಿದವರೆಚ್ಚ 
ರುವರೆನುತಲೆ | ತೋಲಗುತಿರ್ದರು ಮೆಲ್ಲನಂಗಜ | ನೊಲವಿನಿಂದ ||೬ || ಹುಚ್ಚು 
ಗೋಳುತಲೆ ತಮ್ಮ ತಮ್ಮನು | ನೆಚ್ಚಿಕೊಂಡಿಹ ವಿಟರೆಡೆಗೆ ಬಹು | ದಚ್ಯುತಾ 
ರ್ಜುನರೀಕ್ಷಿಸುತಲೀ | ಮುಚ್ಚುಮರೆಯ || ೭ || 


ವಾರ್ಧಿಕ 
ಹೊಳೆವ ಕದಪಿನ ವಿವಿಧ ಮನ್ನೆಯರ್ ಕನ್ನೆಯರ್ | ತಳುವದನ್ತಹ 
ಮಂದಹಾಸೆಯರ್‌ ಬಾಸೆಯರ್‌ | ಕಲಶಕುಚಪೂರ್ಣೇಂದುವದನೆಯರ್‌ 
ಸದನೆಯ‌ ಸಕಲಸಂಪದಗಳುಳ್ಳ || ತೊಳಗಿ ಬೆಳಗುವ ಲೋಚನಾಂತೆಯರ್ 
ಕಾಂತೆಯರ್ | ನಳಿನದಳನೇತ್ರತಯಾರಿಯರ್ ನಾರಿಯರ್ | ತೊಳತೊಳ 
ಗುತಮರಾಂಗನಾಮಣಿಚಯದಂತೆ ಶೃಂಗನಿಭಕುಂತಳೆಯರು || ೧ || 
ಹರಿವಧ್ಯೆಯರ್ ಕೀರವಾಣಿಯರ್‌ ವೇಣಿಯರ್‌ | ಉರಗನೊಲು ಕಲಹಂಸ 


ಯಕ್ಷಗಾನ 
ಯಾನೆಯ‌ ಗಾನೆಯರ್‌ | ಗುರುಪಯೋಧರಚಾರುಯುಗಳೆಯರ್ ಗಿಗಳೆ 
ಯ‌ ಕನಕಮಣಿಸುಂದರಿಯರು || ತರತರದೊಳೆಸೆವ ಸರದೊತ್ತುಗಳ್ 
ಮುತ್ತುಗಳ್ | ಪರಿಪರಿಯ ರತುನದಾಭರಣಗಳ್ ಕಿರಣಗಳ್ | ಕರೆಕರೆದು 
ಸೇವೊಲಿರುತಿರಲ್ ಬರುತಿರಲ್ ಮುಸುಗಿತ್ತು ಕತ್ತಲೆಯೊಳು || ೨ || ಕರ 
ಚರಣಸರ್ವಾಂಗಭಾಸೆಯರ್‌ ತೋಷೆಯರ್‌ | ಮೆರೆವುತಿಹ ಸರ್ವ ಶೃಂಗಾರೆ 
ಯರ್‌ ಜಾರೆಯರ್ | ಮುರಿಮುರಿದು ನೋಡುತ್ತಲಲ್ಲಿದಂತೆಲ್ಲದಂ ಕುಟಿಲ 
ಕುಂತಳೆಗೊರ್ವನ || ಬಿಡುಮುಡಿಗೆ ಮುಡಿದ ಪೂಮಾಲೆಯಂ ಬಾಲೆಯಂ | 
ಬಡನಡುವು ಬಳುಕುತಾನಂದದಿಂ ಚಂದದಿಂ ! ಅಡಿಗಡಿಗೆ ಕರಗಿ ಬೆಂಡಾಗು 
ವಳ್ ಬಾಗುವ ಹಲವ ಚಿತ್ತದೊಳೆಣಿಸುವಳ್ || ಒಡೆಯನೊಡನೊಡನೆ 
ಮೊಗವನಧ್ಯಾನಕ್ಕೆ ಮನವುಕ್ಕೆ | ಅಡಿಯಿಡುತ ಬೆದರಿ ಬಹಳಾಚೆಯಿಂ ಈಚೆ 
ಯಿಂ | ಕಡುಬೆಡಗಿ ನಿರ್ಭಯವ ತೋರುವಳ್ ಜಾರುವಳ್ ಕಾದಿರುವ ಕಾಂತ 
ನೆಡೆಗೆ || ೩ || ಘಲ್ಲು ಘಲ್ಲೆಂಬ ಕಿರುಗೆಜ್ಜೆಯಿಂ ಹೆಜ್ಜೆಯಿಂ | ಮೆಲ್ಲನಡಿಯಿಡು 
ತಯು ಉಡುಗೆಯಂ ತೊಡುಗೆಯಿಂ | ನಿಲ್ಲು ನಿಲ್ಲು ತಚಮತ್ಕೃತಿಯನುಂ 
ಗತಿಯನುಂ ಸರಿಗಾಣೆನೆಂಬಂತಿರೆ || ೪ || 


ರಾಗ ನೀಲಾಂಬರಿ ಆದಿತಾಳ 
ಬಾರನೇತಕೆ ನಲ್ಲ | ಖಾರಿ ನಡೆದುದಿಲ್ಲ | ಮಾರ ತಾನುಳಿಸನಲ್ಲ 1 ಮಹಾ 
ಪರಾಧವಾಯ್ತ || ೧ || ನಡುವಿರುಳಿಗೆ ಬಂದೆ / ನಡತೆಯೆಂಬುದಕಿಂದೆ | ತಡೆಯ 
ಬಹುದೆ ನೀನಿಂದೆ | ಮಹಾಪರಾಧವಾಯ್ತಿ | ೨ | ನೀತಿ ತಪ್ಪಿರಲಿಲ್ಲ | 
ಪ್ರೀತಿಯು ಕೆಡಲಿಲ್ಲ | ಯಾತಕೊ ಶಿವನೆ ಬಲ್ಲ | ಮಹಾಪರಾಧವಾಯ್ತಿ || 
|| ೩ | ಸರಸಿಜಾಂಬಕಿ ನೀನು ! ಮರುಗುವ ಪರಿಯೇನು ! ಮರೆಯದಿಲ್ಲಿಗೆ 
ಬಂದೆನು | ಮಹಾಪರಾಧವಾಯ್ತಿ || ೪ || ಪನ್ನಗನಿಭವೇಣಿ | ಎನ್ನ ಮೋಹದ 
ಕಣಿ | ಮನ್ನಿಸ ತರುಣಿಮಣಿ | ಮಹಾಪರಾಧವಾಯ್ತಿ || ೫ || ಹರುಷದೊ 
ತಪ್ಪುತ | ಗುರುಕುಚಕೊತ್ತುತ | ಸರಸಚುಂಬನಗೆಯ್ಯುತ | ಮಹಾಪರಾಧ 
ವಾಯ್ತಿ || ೬ || 

ವಚನ 
ಇಂತಿರಲಾಸಮಯದಿ ಸೋಮೋದಯವಾಯ್ತು ರಾತ್ರಿಯೊಳಂ ಈ 
ಮಹಾಕಾರ್ಯಕ್ಕೊದಗಿದ ವಿಟರೋಲ್ ಮತ್ತಾ ಕಾಮಿನಿಯರ್‌ ಪೇಳ್ವರ್‌ 
ನಮೃತಿಯಿಂ 


ತಾಮ್ರಧ್ವಜನ ಕಾಳಗ 

ರಾಗ ಕಾಂಭೋಜ ಅಷ್ಟ ತಾಳ 
. ಬೆಳಗಾಗ ಬಂತು ಪೋಗುವೆನು | ಹೊತ್ತು | ಗಳೆಯದೆ ಕಳುಹಿಸಿ 
ಕಾಯಜರನ್ನ || ಬೆಳಗಾಗ ಬಂತು || ಪ || ಅಕ್ಕರಿಂದಪ್ಪಲಿಲ್ಲಿಲ್ಲಿ ಸಣ್ಣ | ನಕ್ಕ 
ಇಳುವರೇನೋ ಕಾಣದಿನ್ನಲ್ಲಿ 1 ಚಿಕ್ಕ ಬುದ್ದಿಯ ಮಾಡದೆನ್ನ | ಮಂದಿ | ರಕ್ಕೆ 
ಕಳುಹಿಸಯ್ಯ ರೂಪುಸಂಪನ್ನ || ಬೆಳಗಾಗ ಬಂತು || ೧ || ಅತ್ತೆ ಕಂಡರೆ 
ಬೈವಳೇನೊ | ಮನೆ | ನyಲಿ ತಳವಾರಕಟ್ಟೆಯು ಕಾಣೋ | ಚಿತ್ತ ಬೆದರಿ 
ಬಹುದೆನಗೆ | ಬಂದು | ಹೊತ್ತು ಬಹಳವಾಯಿತರುಹುವೆ ನಿನಗೆ || ಬೆಳಗಾಗ 
ಬಂತು || ೨ || ಗಂಡನ ಮರೆಸಿ ಬಂದಿಹೆನು | ಆತ ! ಕಂಡರೆ ಕೋಪದೊ 
ತುಳಿನ ಪ್ರಾಣವನು || ಡೆಂಡೆಣಿಸುತ ಕಯ್ಯ ಮುಗಿವೆ | ಎನ್ನ । ಭಂಡು 
ಮಾಡದೆ ಬಿಟ್ಟರನುದಿನ ಬರುವೆ | ಬೆಳಗಾಗ ಬಂತು || ೩ || 

ದ್ವಿಪದಿ 
ಇಂತು ನಾನಾವಿಧಗಳಿಂದಲಾ ಪುರದಿ | ಚಿಂತಿತಾರ್ಥವ ಸಲಿಸಿಕೊಳುತ 
ತಾಮಸದಿ || ೧ | ನಿಟಿಲವನ್ನೇವರಿಸುತಂಗುಲಿಯ ತುದಿಯ | ತುಟಿವಿಡಿದು 
ನೋಡುತ್ತ ಕುಚಯುಗಳದೆಡೆಯ || ೨ || ೩ಾರಿದ ನಖ ಕತಕೆ ವಿಟನ 
ಬೈ ವು | ಯಾರು ಕಾಣದವೋಲು ಬರುತಿರಲು ಮತ್ತಾ || ೩ || ಮಣಿ 
ಮಣಿದು ವೃತ್ಕುಚತಟವನೀಕ್ಷಿಸುತ | ಮುನಿಮುನಿದು ನಾಳೆ ಬಹೆ ತಾಳು 
ತಾಳೆನುತ || ೪ || ಕಟಗೆ ನಿರಿಯಂ ಸೇರಿಸುತ್ತ ವಿನಯದೊಳು | ಕುಟಿಲ 
ಕುಂತಳೆಯರಾಲಯಕೆ ಬರುತಿಲು || ೫ | ಕೆಲರು ಸಂಯೋಗದಿಂ ಕೆಲರು 
ವಿರಹಗಳಿ೦ | ಕೆಲರು ಸಥೆಗಳಿಂ ಕೆಲರು ಹಾಸ್ಯಗಳಿಂ || ೬ | ಕೆಲರು 
ಸಲ್ಲಾಪದಿಂ ಕೆಲರ್ವಿರೋಧಿಗಳಿ೦ 1 ಕೆಲಬರಾನಂದದಿಂ ಕೆಲರು ಶಾಸ್ತ್ರಂಗಳಿಂ || 
| ೭ | ಬಿಗಿಯಪ್ಪಿಕೊಂಡಿರ್ದ ನಾರಿಯರೆಡೆಗ | ಧಿಗಿಲೆಂಬವೋಲ್ ಕೂಗೆ 
ಕೂಡೆಕುಕ್ಕುಟಗಳ್ || ೮ || ಸೂತನಿಗೆ ಕಾಲಿಲ್ಲ ರಥನ ನಡೆಸಿ ! ಆ ತುರಗ 
ವೇಳುಜೋಡಾಗಿ ಮಾಡಿ || ೯ || ಒಂದು ಗಾಲಿಯು ರಥಕೆ ಲೋಕಯಾತ್ರೆ 
ಯನು | ತಂದು ತಾ ಮಾಡಲೊಲ್ಲದಡೆ ತೀರದೆಂಬುದನು || ೧೦ || ಕಾಲವಶ 
ವನು ಮಾರಬಹುದೆ ಎಂಬುದನು | ಮೂಲೋಕಕೆಚ್ಚರಿಸುವಂತೆ ಭಾಸ್ಕ 
ರನು || ೧೧ || ಮೂಡಿದನು ಪೂರ್ವಾಚಲಾದ್ರಿಶಿಖರದಲಿ | ವೋಡಿತು 
ತಮಸೋಮಕೂಡೆ ನಿಮಿಷದಲಿ || ೧೨ || 

వాధికారి 
ಇತ್ತಲುದಯಂ ಗೆಯ್ಯ ರವಿ ಮಯೂರಧ್ವಜಂ | ಅತ್ತ ಸಂಧ್ಯಾವಿಧಿಯ 


೧೬ 


ಯಕ್ಷಗಾನ 
ನನುಕರಿಸಿಕೊಂಡು ಪುರು | ಷೋತ್ತಮನ ದರುಶನಕೆ ಬಹ ಗಮನದಿಂದ 
ನಿಜಸುತ ತನ್ನ ಮಂತ್ರಿ ಸಹಿತ || ಚಿತ್ತ ಹರುಷಿತನಾಗಿ ಕುಳ್ಳಿರಲನಿತರೊಳ್ | 
ಚಿತ್ತಜನ ಪಿತ ವೃದ್ದ ಭೂಸುರಾಕಾರದಿಂ | ಸತ್ತಿಸೋರ್ವ ಬಾಲಶಿಷ್ಯಸಹಿ 
ತಝಂದು ಸ್ವಪ್ನಸ್ತು ನಿನಗೆಂದನು || ೧ || 


ರಾಗ ನೀಲಾಂಬರಿ ರೂಪಕತಾಳೆ. 
ಮತ್ತಲೆ ಧರಣೀಶಶಾರ್ದೂಲ ನಿನಗಾಗ 1 ಲುತ್ತರೋತ್ತರವೆನೆ 
ನೃಪನು || ಚಿತ್ತದೊಳ್ ಬೆದರುತಲಿದಿರೆದ್ದು ವಂದಿಸು | ತತ್ಯಾಸನರ್ಘೋಪ 
ಚರಿಸಿ || ೧ || ಎಂದನು ವಂದನೆಯಿಂದ ಮೊದಲು ಸ್ವಸ್ತಿ ! ಎಂದರೆ ವಿಪ್ರಾ 
ಪ್ರಾಣಿಯನು|| ಕೊಂದನಲ್ಲದೆ ಶಾಪವೇತಕಂಜಿದರೆ ಹೇ 1 ಳೆಂದಡೆಂತೆಂದನಾ 
ದ್ವಿಜನು || ೨ || ಪರಸಲಾಗದು ನಮಸ್ಕಾರದಿಂ ಮುಂಚೆ ಭೂ ! ಸುರನ್ಯಾಯ 
ಯೆಂಬುದು ಸರಿಯು || ಪಿರಿದು ಸಂಕಟದಿಂದ ಬಂದಾ ನಿಮಿತ್ತದೊ | ಳರಸಗೆ 
ಬಿನ್ನ ಪಗೆಯು || ೩ || ಸರಸದೆಯಿರುವಾತನೆ ಮುಂಚಿತವಾಗಿಯೇ | 
ಧರಣೀಶವಂದಿತನಾಗಿ | ಹರುಷದಿಂದೀಗಾಶೀರ್ವಾದವ ಮಾಡಲು ! ದುರಿತ 
ಮೇನಿದಕವನೀಶ || ೪ || ಕೋಪಿಸಬೇಡ ನೀ ಮಹದಾನವೆಸಗಿಹ | ಭೂಪ 
ನೆನುತ ಶಿಷ್ಯ ಸಹಿತ || ಈ ಪುಣ್ಯ ಕ್ರತುಶಾಲೆಯೆಡೆಗೆ ಬಂದಿಹೆನೆಂಬ | ತಾಪಸ 
ಗಿಂತೆಂದನರಸ || ೫ || ಏ ವಿಪ್ರ ನಿನಗೇತರೊಳಗಾಸೆಯಾಗಿಹು | ದೀವೆನನ್ನತ 
ವಿಲ್ಲಾ ನುಡಿಗೆ || ಯಾವುದರ್ತಿಯು ಪೇಳೆನ ವೃತ್ತಾಂತವ 1 ಭೂವಿಬು 
ಧನು ವಿವರಿಸಿದ || ೬ || 

ರಾಗ ಶಂಕರಾಭರಣ ಅಷ್ಟತಾಳ 
ಧರಣಿಪತಿಯೆ ಕೇಳು ಪೇಳ್ವೆ | ಭೂಮಿಪಾಲ | ಧರ್ಮ | ಪುರ 
ವಿರೋಧವನ್ನು ಪೇಳ್ವೆ | ಭೂಮಿಪಾಲ || ತರಳ ಕೃಷ್ಣಶರ್ಮನೆಂಬ | ಭೂಮಿ 
ಪಾಲ | ಓರ್ವ | ನಿರಲಾತನ ವೈವಾಹಕ್ಕೆ | ಭೂಮಿಪಾಲ || ೧ || ಲಾಲಿಸೈ 
ಇನ್ನೊಂದಾಶ್ಚರ್ಯ 1 ಭೂಮಿಪಾಲ | ಸತ್ಯ | ಶೀಲನಲಿ ಒಳ್ಳೆ ತೊಂದ | ಭೂಮಿ 
ಪಾಲ || ಬಾಲಕಿಯ ವೈವಾಹವಾಗಿ ಭೂಮಿಪಾಲ | ಎನ್ನ । ಬಾಲಕನ 
ಕೂಡಿಕೊಂಡು | ಭೂಮಿಪಾಲ || ೨ || ಬರುವ ಮಾರ್ಗದಲ್ಲಿ ಒಂದು | ಭೂಮಿ 
ಪಾಲ | ಸಿಂಹ | ತರಳನನ್ನು ಹಿಡಿದುದಯ್ಯ | ಭೂಮಿಪಾಲ || ಎರಗಿದ ತಿಳಿ 
ಯಕ್ಕೆ ಬೆದರಿ } ಭೂಮಿಪಾಲ | ನೃಕೇ ! ಸರಿಯ ಸ್ಮರಣೆ ಬಿಡದಿದ್ದೆ ನಾ | ಭೂಮಿ 
ಪಾಲ|| ೩ || ಗಾಸಿಮಾಡದಾಕೇಸರಿಯು | ಭೂಮಿಪಾಲ | ಅತಿ | ಹಾಸದಿಂದ 


ತಾಮ್ರಧ್ವಜನ ಕಾಳಗ 

೧೭ 
ದಿನಿತು | ಭೂಮಿಪಾಲ | ಭೂಸುರ ಕೇಳ್ ನಿನಗೆ ಸುತನ | ಭೂಮಿಪಾಲ || 
ಅಭಿ | ಲಾಷೆ ಬೇಡಪೋಗೆಂದುದು | ಭೂಮಿಪಾಲ || ೪ || ಅತಿ ದುಃಖಿತ 
ನಾಗಿ ಪೇಳ್ವೆ | ಭೂಮಿಪಾಲ | ಮುಂದೆ 1 ಗತಿಯ ಕಾಣಿಸಂತೆಂದೆ | 
ಭೂಮಿಪಾಲ | ಸುತನ ದಯದಿ ಬಿಟ್ಟು ಕಳುಹಿ | ಭೂಮಿಪಾಲ | ಮೃಗ| 
ಪತಿಯೇ ತನ್ನ ಭಕ್ಷಿಸೆಂದೆ | ಭೂಮಿಪಾಲ || ೫ || ಮರುಳು ಮಹೀಸುರನೆ 
ಕೇಳು | ಭೂಮಿಪಾಲ | ತಾನು | ಮರಣವ ಬಿಟ್ಟೆನೆಂಬುನಗೆ | ಭೂಮಿಪಾಲ|| 
ಬರುವುದುಂಟೆ ಕಂಟಕವು | ಭೂಮಿಪಾಲ | ಎಂದು ಕರಣದೊಳಿಂತೆಂದು 
ದಯ್ಯ | ಭೂಮಿಪಾಲ || ೬ || ಅಳಬೇಡ ವ್ಯರ್ಥದೊಳೆಂದು ! ಭೂಮಿಪಾಲ | 
ನಿನ್ನ | ಬಳಿಗೆ ಬೀಳುಕೊಟ್ಟು ದಯ್ಯ | ಭೂಮಿಪಾಲ || ಕಳುಹುದೆನ್ನ ಶಿಷ್ಯ ಸಹಿತ 
ಭೂಮಿಪಾಲ | ಮನ | ಬಳಲಿ ಬೆದರುತಲಿ ಬಂದೆ | ಭೂಮಿಪಾಲ || ೭ || 


ರಾಗ ಮಾರಏ ಏಕತಾಳ 
ಭೂಸುರನೆಂದುದ ಕೇಳೆಂದನು ಶಿಖಿ | ಕೇತನನುಸಿರಿದನು || ಕೇಸರಿಗಾಹ 
ಪ್ರಯೋಜನವೇನದ | ನಾ ಸಲಿಸುವೆನೆಂದನು || ೧ || ಜನಪ ನೀ ಕೇಳದನುಸಿ 
ರಲು ನಿನ್ನಯ | ಮನಸಿಗೊಡಂಬಡದು || ತನಯನು ಸಾಯುವನೆಂಬುದ 
ಕೋಸುಗ | ಎನಬೇಕಾಗಿಹುದು || ೨ || ತನುಸಂಕಟವಹುದಾದುದಾಗಲಿ 
ಯೆನ್ನ | ತನಯನ ಬಿಟ್ಟಿನ್ನ || ತನು ಮೆಲು ಸಿಂಹವೆ ಪುತ್ರನ ಮೇಲ್ ದಯ ! 
ಮನಸಾಗೆಂದೆಡೆಯ || ೩ || ನೀನತಿ ತಪದಿಂದೊಣಗಿಯೆ ಬಡಮುದಿ | ಗೂನಿದು 
ಸ್ಥಿರವಲ್ಲ || ತಾನೊಲ್ಲೆನುಯೆನೆ ಚಿಂತಿಸಿ ಮುಂದಿದ | ಕೇನುಪಾಯವ ಗೆಯ್ಯ | 
|| ೪ || ಎನುತಿರೆ ತನ್ನನು ಕರೆದತಿ ಕರುಣದೊ | ಆನಿತೆಂದುದು ಸಿಂಹ | ಜನ 
ಪತಿಯಾದ ಮಯೂರಧ್ವಜನೆಡೆ | ಗನುಮಾನಿಸದಯೇ || ೫ || ಈ ಮಗ, 
ನಾಸೆಯು ನಿನಗಿರೆ ಬೇಗ | ಳಾ ಮಸೀವಲ್ಲಭನ |ಕೋಮಲ ಮೈ ಭಾಗವ 
ತಂದೀಯನೆ| ನಾ ಮನದಲಿ ನೋಡಿ|| ೬ || ಎತ್ತಣ ಮಾತಿದು ದೇಹಾರ್ಧನ 
ತೆಗೆ 1 ದಿತ್ತಪರ್ ಯಾರೆನಲು || ಮತ್ತದಕುಪಮೆಯ ವಿವರಿಸಿ ನಿನ್ನಯ | 
ಹತ್ತಿರೆ ಕಳುಹಿದುದು || ೭ || ಸುತ್ಯಾಗಿಯು ತಾನಾಡಿದ ಮಾತಿಗೆ | ಪ್ರತ್ಯು 
ತರವಿಲ್ಲ | ನಿತ್ಯದಿ ಪರರುಪಕಾರಿಯು ಪೋಗೆನೆ | ಸತ್ಯವೆನುತ ಬಂದೆ || ೮ || 

ರಾಗ ಕೇದಾರಗೌಳ ಅಷ್ಟತಾಳ 
ಹಿಂದೆ ಭೂಸುರನೋರ್ವನು | ಹತಾಸುತ | ನೆಂದಡೆ ರಾಘವನು || 
ಅಂದು ರಕ್ಷಿಸಲಿಲ್ಲವೆ | ರಾಘನಗೆ ನೀ 1 ನಿಂದು ಸಾಟಿಯಲ್ಲವೆ || ೧ | ಕೇಸರಿ 


ಯಕ್ಷಗಾನ 
ಗಾತ್ಮಜನು | ಆ ಸಿಂಹನೆಂದೀ ! ಯಾಸನ ಪೇಳಿದನು || ಆ ಸಿಂಹನಿಗೆ ದೇಹವ | 
ಇತ್ತರೆ ನೀನೀ ! ಗಾ ಪುತ್ರ ತನಗುಳಿನ || ೨ | ಎಂಬ ಕೃಪೆಯನು ಮಾಡು | 
ಮತ್ತಲ್ಲಾರು ನಂಬರ್ ಬೇಡೆಂದು ಬಿಡು || ಹಂಬಲಿಸದೆ ತನಗೆ 1 ಕ್ಷಿಪ್ರ ದಲಿ 
ಪೇ ಳೆಂಬ ಮಹೀಸುರಗೆ || ೩ || ಪಾರ್ಥಿವತಿಲಕ ತಾನು ನೋಡಿದನು 
ನಿ | ರರ್ಥಕ ತನುವಿದನು || ವ್ಯರ್ಥಗೆ ದರೇನಿದು | ಕೊಟ್ಟರೆ ಸುಪ್ರೀ 1 
ತ್ಯರ್ಥ ಶ್ರೀಹರಿಗಹುದು || ೪ | ಏಕೆ ಚಿಂತಿಸೆ ವಿಪ್ರನೆ | ಲೋಕೋದ್ಧಾರ| 
ಕೀ ಕಾಯವನು ಕೊಡನೆ || ಆ ಕೇಸರಿಯು ತಿನ್ನಲಿ | ಮುಂದಕೆ ಬಹು 1 
ಪ್ರಖ್ಯಾತಿಯು ಬರಲಿ || ೫ || 

ವಾರ್ಧಿಕ 
ಅರಿದರ್ಧ ದೇಹಮಂ ಕೊಡುವೆ ನಿನಗೆಂದು ಭೂ | ಸುರಗಭಯ 
ನಿತ್ತು ಗಂಗಾತೋಯಮಂ ತರಿಸಿ | ಹರುಷದಿಂ ಮಜ್ಜನವ ಗೆಲ್ಲು ಸಾಲ 
ಗ್ರಾಮತೀರ್ಥಮಂ ಕೈಗೊಂಡನು || ತರುಣತುಲಸಿಯ ದಂಡಮಾಲಿಕೆಯ 
ನಾಂತು ನಿಜ 1 ಕೊರಳೊಳಗೆ ಬಳಿಕ ಮಂಟಪಕೆ ಬಂದಲ್ಲಿ ನೆರೆದಿಹ 
ಸಮೂಹಕಾನಂದದಿಂದೆರಗಿ ಸಾಷ್ಟಾಂಗದಿಂ ವಂದಿಸಿದನು || ೧ || 

ಭಾಮಿನಿ 
ಭೂಮಿಪತಿ ಕೇಳ್ ಬಳಿಕ ವಿಪ್ರ | ಸ್ತೋಮಕಿತ್ಯನು ತುರಗಗಜರಥ | 
ಹೇಮದಾನಗಳಿಂದ ನಮಿಸಿದನಾತ ತತ್ ಕಣದಿ || ಕೋಮಲಶರೀರದೊಳ 
ಗರ್ಧನ | ನಾ ಮಹೀಸುರಗೀವೆನೆಂಬತಿ | ಪ್ರೇಮದಲಿ ಸೂಚಿಸಿದನಂಗವನಾಗ 
ಬಂಧಿಸಲು || ೧ || 

ಕಂದ 
ತ್ವರಿತದೊಳೆನ್ನಯ ತನುವಂ | ಸರಿ ಪೋಳೆರಡಂ ಗೆಯ್ದಿರಿಯೆಂದಾ 
ಜ್ಞಾಪಿಸು || ತರಲಾ ಸಮಯದೊಳಾತನ | ತರುಣಿ ಕುಮುದ್ವತಿಯಯಂದ 
ಮುದದಿಂ || ೧ || 

ರಾಗ ವಾರವಿ ಅಷ್ಟತಾಳ 
ಬಿನ್ನ ಪವನು ಲಾಲಿಸೆಲೊ ಪ್ರಾಣನಾಥ | ಇನ್ನು ನೀ ತಿಳಿಯಲಿಲ್ಲವೆ 
ಹರಿವಾತ || ತನ್ನ ದೇಹಾರ್ಧವೆಂದರೆ ಪುರುಷರಿಗೆ | ಮುನ್ನ ಶಾಸ್ರೋದಿ 
ಸ್ತ್ರೀಯರು ಕಡೆಗೆ | ಕೇಳಿದ್ದೆ ಮಾತ ಕೇಳಿದ್ದೆ || ೧ || ವಾಮಾಂಗವೆಂಬುದು 
ತಾನಾಯಿತದಕೆ | ನೀ ಮೆಯ್ಯ ಭಾಗಿಸಿಕೊಡುವುದಿದೇಕೆ | ಪ್ರೇಮದೊ 
ಳೆನ್ನಯ ತನುವನ್ನು ಕೊಡಲು ತಾ ಮುಂದೆ ಸದ್ದತಿಯನ್ನು ನೆನೆನಲು । 


ತಾವು ಧ್ವಜನ ಕಾಳಗ 
ಕೇಳಿರೈ ಮಾತ ಕೇಳಿದ್ದೆ || ೨ || ಹೇ ಮಯೂರಧ್ವಜ ಕೇಳೆನ್ನ ಸೋಲ್ಲ|| 
ನಾಮಾಂಗನೆಂದೆನ್ನೊಳಾಡಿದುದಿಲ್ಲ ||, ತನುವಿನೊಳ್ ದಕ್ಷಿಣಭಾಗವ 
ತಿಂದು | ತನಯನ ಬಿಡುವೆನೆಂದಾಡಿತೆಂದು | ಕೇಳಿರೈ ಮಾತ ಕೇಳಿರೈ || ೩ || 
ಎನಲಿಂತು ಕೇಳುತ ನೃಪನ ಸಂಭವನು | ವಿನಯದಿ ಕೊಳ್ಳೆಂದ ತನ್ನ ದೇಹ 
ವನು || ತಾಪಸನಿಂತೆಂದ ಸತಿಸುತರೆಂದು | ಆ ಪಾಪಿ ಪೇಳಲಿಲ್ಲವೊ ತನ್ನೊ 
ಳೆಂದು || ಕೇಳಿದ್ದೆ ಮಾತ ಕೇಳಿದ್ದೆ || ೪ || ಈ ಪರಿಯಳುಕುವುದಾದಮೇಲಿನ್ನು | 
ಪೋಪೆನೆನ್ನು ತ ಪೇಳಲಾ ನುಡಿಗಳನು |ಕೋಪದೊಳುಸಿರಿದನೆಂದು ಭೂಮಿ 
ಸನು ತಾ ಕೇಳಲುಸಿರಿದಪರಿಗಳನು || ಕೇಳಿದ್ದೆ ಮಾತ ಕೇಳಿದ್ದೆ || ೫ || 

ವಾರ್ಧಿಳ 
ಏಕೆ ಪೋಗುವೆ ವಿಪ್ರ ಸತಿಸುತರನೀವುದಿ ಈ ಕಾಯವುಂಕೊಡುವೆ 
ನಂದ ನುಡಿಗವಗುಣವ | ಸೋಕುವುದೆ ಸೈರಿಸೆಲ್ಲಿಗೆ ಪೋಗಬೇಡೆನುತಲೊಡ 
ಬಡಿಸಿ ಭೂಸುರನನು || ಭೂಕಾಂತ ದೃಢದಿಂದ ತೀಕ್ಷ ಕರಪತ್ರ ಮಂ | ಆ 
ಕುಮುದ್ವತಿಯ ಕೂಡಿಂತೆಂದ ಕಾಂತೆ ಕೇಳ್ | ನೀ ಕುಮಾರನ ಕೂಡಿ 
ಕೊಂಡೆನ್ನ ಪೋಳೆರಡು ಸಮನಾಗಿ ಸೀಳೆಂದನು || ೧ || 


భామిని 
ಹೇ ಮಹಿಷ ಕೇಳ್ ಪತಿಯನುಜ್ಞೆಯೊ | ಳಾ ಮಗನ ತಾ ಕೂಡಿ 
ಕೊಂಡತಿ | ಪ್ರೇಮದಿಂ ಮಸ್ತಕನಸೀರೆ ರಾಮ ರಾಮೆನುತ || ಕಾಕುಸಿತ 
ಫಲುಗುಣರು ಬೆರಗಿಡ | ಲಾ ಮಹಾಸ್ಥಾನದಲಿ ನೃಪತಿ | ರೋಮಣಿಯ 
ನೀಕ್ಷಿಸುತ ಹಾ ಹಾಯೆಂದು ಜನ ಮರುಗೆ || ೧ || 


ಕಂದ 


ಧರಣಿಪ ಕೇಳೆ ಸತಿಸುತರ್‌ | ಸರಸರನರಿವುತ್ತಿರಲಾಜನಪನ ಮಸ್ತಕ 
ಮಂ || ಧರಣೀಶನ ನಾಮಾಕ್ಷಿಯೊಳ್ 1 ಸುರಿಯಲ್‌ ಜಲ ಮದಭೂಸುರ 
ಕಂಡಿಂತೆಂದಂ || ೧ || 

ರಾಗ ಸಾವೇರಿ ಅಷ್ಟ ತಾಳ 
ಏಳಯ್ಯ ಶಿಷ್ಯ ಯೇಳಯ್ಯ | ಏಳಯ್ಯ ಪೋಗುವ ದಾನ ಬೇಡಿಂದು | 
ಹಾಳಾದೆವಿವನ ಮಾತನು ಕೇಳಿ ನಿಂದು || ಏಳಯ್ಯ | ಪ || ಅತ್ತು ಕರೆದು 
ಕೊಡುವವನ ದಾನವನು | ಎತ್ತಿ ಪಾಣಿಯ ಮುಟ್ಟುವರೆ ಬುಧರದನು || ಅತ್ತ 
ಕೇಸರಿ ತನ್ನ ಪುತ್ರನ ತಿನಲಿ | ಇತ್ತಲೀ ಧರಣೀಶ ಸ್ವಸ್ಥ ದೊಳಿರಲಿ ! ಏಳಯ್ಯ || 


ಯಕ್ಷಗಾನ 


|| ೧ | ಬಲ್ಲೆ ನಾನಿನ ಜೀವಗಳ್ಳನೆಂಬುದನು ! ಅಲ್ಲಿ ಹೇಳಿದೆ ಸಿಂಹ ಎನ್ನ 
ಭೀಷ್ಟವನು || ಇಲ್ಲಿ ಇಷ್ಟಾರ್ಥವಾಗುವುದೆಂದು ಬಂದೆ | ಇಲ್ಲಿ ನಿಲ್ಲಲು ಮನ 
ವೆಳನದುದು ಹಿಂದೆ !! ಏಳಯ್ಯ || ೨ || ಆಗ ತನ್ನಲಿ ತೀರದೆನಬಾರದಿತ್ತೆ || 
ಈಗ ಸೀಳುವ ನೋವಿಗಳುವನು ಮತ್ತೆ ! ಹೀಗೆಂಬುದರಿಯದೆ ಬಂದೆನಿಂದೆನು 
ತಾ + ಪೋಗುವೆನೆನುತ ಸೊರಟು ಶಿಷ್ಯ ಸಹಿತ || ಏಳಯ್ಯ || ೩ || 


ರಾಗ ಮಾರನಿ ಏಕತಾಳ 
ಬೆರಗಾದಳಾ ಕುಮುದ್ವತಿಯು ಮಹೀಸುರ | ಪೊರಟು ಪೋಪುದ 
ಕಾಣುತ || ಅರುಹಿದ ಪತಿಗೆ ನಿನ್ನಯ ಆ ಕಣೋಳು ನೀರು | ಸುರಿಯಿ 
ತೆನುತ ವಿಪ್ರನು || ೧ || ತೆರಳಿದನಳುತ ಕೊಡುವ ದಾನ ಬೇಡೆಂದು | ಬರಿದೆ 
ಕೊಯಿಸಿದೆಯೆನಲು || ಮರುಗುತಲವನಿಪ ಕರೆ ತಿಳುಹುವೆನೆನ | ಲರಸಿಯು 
ಪೋಳಗೂಡಿ || ೨ || ಪಿಡಿದುಕೊಂಡಾತ್ಮಜನನು ಕಳುಹಲು ಬೇಗ ! ನಡೆ 
ದರುಣಧ್ವಜನು || ಬಿಡದೆ ವಿನಯದಿಂದ ಪೋಗಬೇಡೆನುತೊಡ | ಬಡಿಸೆ 
ವಿಪ್ರನು ಬಂದನು || ೩ || ಬರಲು ಮಹೀಸುರಗೆಂದನು ಭೂಮಿಪ ಕರಪತ್ರ 
ಹತಿಗಳುಕಿ || ಬರಲಿಲ್ಲ ಕಂಬನಿ ದಕ್ಷಿಣಭಾಗವು ! ಪರರುಪಕಾರವಾಯ್ತು || 
|| ೪ || ಒಂದು ಪೋಲ್ ವ್ಯರ್ಥವಾಯ್ತ೦ಬುದರಿಂದೀಗ। ಬಂದಿತು ಜಲವೆನಗೆ || 
ಇಂದಿರೆಯರಸ ಮೆಚ್ಚಿದೆನೆಂದು ಕಾರುಣ್ಯ | ದಿಂದ ಮೈ ದಡವಿದನು || ೫ || 
ಭೂತಳಾಧಿಪ ಕೇಳು ನಿನ್ನ ಪರೀಕ್ಷಿಸ ಲೀತೆರದಲಿ ಬಂದೆನು || ಈತನರ್ಜುನ 
ತಾನು ಮುರವೈರಿಯೆನುತಲಿ | ಪ್ರೀತಿಯೊಳ್ ತೋರಿದನು || ೬ || 


ವಾರ್ಧಿಕ 
ಹೊಳೆಹೊಳೆವ ಮಣಿಮುಕುಟ ಮಕರಕುಂಡಲಯುಗದ | ಸುಳಿ 
ಗುರುಳು ನೊಸಲ ಕಸ್ತುರಿಯ ಚಾತುರ್ಭುಜದ | ಎಳೆನಗೆಯ ವಿವಿಧ ನಾಸಿಕದ 
ಪೀತಾಂಬರದ ಕೊರಳ ತುಳಸಿಯ ಮಾಲೆಯ || ಥಳಥಳಿಸ ದಂತಪಂಕ್ತಿಯ 
ಕಮಲಲೋಚನದ | ಗಳದ ಮೂರೇಖೆಗಳ ಸುಂದರದ ವರದಿವ್ಯ | ನಳಿನ 
ನಾಭನ ಚೆಲುವ ಮೂರ್ತಿಯಂ ನೋಡಿ ಮಿಗೆ ಧರಣಿಪಂ ಜಯವೆಂದನು || 


ರಾಗ ಸಾವೇರಿ ಅಷ್ಟತಾಳ 
ಪಾಹಿಮಾಂ ದೇವ ಪಾಹಿ ಮಾಂ || ಪ || ದೇವ ಮಾಂ ಪಾಹಿ ದೇವಕಿ 
ನಂದನ ! ಪಾಹಿ ಮಾಂ ದೇವ ಪಾಹಿ ಮಾಂ || ೨ | ಮಾಧಜಾಚ್ಯುತ ಮಧು 


ತಾಮ್ರಧ್ವಜನ ಕಾಳಗ 


ಕೈಟಭವೈರಿ ವೇದಗೋಚರ ಹರಿ ಕೇಶವ ಶೌರಿ !!ಕೋಧವರ್ಜಿತ ಶರಣಾಗತ 
ರಕ ! ಸಾಧುಸಜ್ಜನಪಾಲ ಪಾಂಡವಪಕ್ಷ | ಪಾಹಿ ಮಾಂ || ೧ || ಯಾದವ 
ಕುಲಕಮಲಾಂಬುಜಮಿತ್ರ | ವೇದಗೋಚರವಿಷ್ಟು ನೀಲಾಭಗಾತ್ರ ) ಆದಿ 
ಮೂರುತಿ ಪರಬ್ರಹ್ಮಸ್ವರೂಪ | ಓ ದಯಾಂಬುಧಿ ಪಾಹಿ ಕೀರ್ತಿಕಲಾಪ || 
ಪಾಹಿ ಮಾಂ || ೨ ||ಶಂಬರಾರಿಯ ಪಿತ ಫಲುಗುಣಮಿತ್ರ | ಅಂಬರಚರ ಮನು 
ಮುನಿಜನಸ್ತೋತ್ರ | ಅಂಬುಜನಾಭ ಶ್ರೀನಿವಾಸದೇವ 1 ನಂಬಿದ ಭಕ 
ಸಮೂಹ ಸಂಜೀವ 1 ಪಾಹಿ ಮಾಂ || ೩ || ಶುಕ್ರ ಶಿಷ್ಯಾಂತಕ ಫಣಿರಾಜ 
ಶಯನ | ಶಕ್ರಾದಿಸನ್ನು ತ ಪಂಕಜನಯನ|| ಚಕ್ರಕೌಮೋದಕಿಧರ ವನ 
ಮಾಲ | ವಿಕ್ರಮಾಂಕಿತ ಬಹು ಫಲುಗುಣಶೀಲ| ಪಾಹಿ ಮಾಂ || ೪ || 


ನಾರ್ಧಿಕ 
ಹರಿಯ ಮಂಗಳ ಚಾರುಮೂರ್ತಿಯಂ ಕೀರ್ತಿಯಂ | ಧರಣಿಪಂ 
ನೋಡಿ ನಲಿದಾಡುತಂ ಪಾಡುತಂ | ಕರವ ಮುಗಿದೊಂದನೆಯ ಮಾಡುವಂ 
ಬೇಡುವಂ ಕಣ್ಣಣಿಯ ಮುರಹರನನು | ಹರಿಪದವ ಬೆರಸುವಾಸಕ್ತಿಯಿಂ 
ಭಕ್ತಿಯಿಂ | ಮರೆತು ದೇಹವನಯ್ದೆ ಸಂಧಿಸುತ ನಂದಿಸುತ | ಹರುಷಾಮೃತಾ 
. ಬಿ ಯೊಳ್ ಮುಳುಗುವಂ ಮೊಳಗುವಂ ಜಯ ಜಯನಿನಾದದಿಂದ || ೧ || 

ರಾಗ ಕಾಂಭೋಜ ಝಂಪೆತಾಳ 
ಜನಪನೀ ಸರಿಯಿಂದ ನುತಿಗೆಯ್ಯುತಿರಲಾಗ | ವನಜಾಸನನ ಜನಕ 
ಮುದದಿ || ವಿನಯದಿಂ ಮನ್ನಿ ಸುತಲಿಂತೆಂದನೆಲೆ ಭೂಪ | ನಿನಗೆ ಮೆಚ್ಚಿದೆ 
ದೇಹವೀವೆ || ೧ || ತನ ತನುಜ ನಿನ್ನೆ ಸಂಗ್ರಾಮದಲಿ ಬಂದೆನ್ನ | ದಿವಿಜ 
ಪತಿಜನ ತನ್ನ ಸಹಿತ || ಜನಗೆಡಿಸಿ ಬಂದ ಸಾಹಸಕೆ ಮೆಚ್ಚಿದೆನಯ್ಯ | 
ಭುವನದೊಳು ಸರಿಯುಂಟೆ ನಿನಗೆ || ೨ || ಧಾತ್ರಿ ಪತಿ ಕೇಳ್ ದ್ವಿಹಯ 
ವಿಹುದು ನಿನ್ನಯ ಪುತ್ರ | ಮಿತ್ರರನು ಕರಕೊಂಡು ಮುದದಿ || ಅತ್ರ 
ಸಂತೋಷದಲಿ ಮುಗಿಸೆನಲು ಕೇಳು ಶತ | ಪತ್ರಲೋಚನನಿಗಿಂತೆಂದ || ೩ || 
ಪೊರೆಯೊಳಗ್ನಿಜ್ವಾಲೆಯಿರುತಿರಲು ಬಿಸಿಜಲವ | ನರಸುವರೆ ಹಿಮವ ನೋಡಿ 
ಪರೆ || ಪರಮಪಾವನಮೂರ್ತಿ ನಿನ್ನ ದರುಶನವೆನಗೆ ದೊರಕೊಂಡ 
ಮೇಲಿನ್ನು ಕ್ರತುವೆ || ೪ || ಎನ್ನ ಬಿನ್ನ ಪವನವಧರಿಸು ಕರುಣಾಂಬುಧಿಯೆ | 
ಎನ್ನ ಸತಿಸುತರೆನ್ನ ಗೃಹನ || ಎನ್ನೊಳಿಹ ರಾಜ್ಯವನು ಎನ್ನ ಸರ್ವಸ್ವವನು | 
ನಿನ್ನ ಪದಕರ್ಪಿಸಿದೆನೆನಲು || ೫ | 


ಯಕ್ಷಗಾನ 


ಭಾಮಿನಿ 
ಪರಮಪಾವನಮೂರ್ತಿ ಲಾಲಿಸು | ನರಗೆ ಭಕ್ತಿಯ ತೋರಿ ತದ 
ನಂತರದಿ ಸೇನೆಯು ಸಹಿತ ಮೂರ್ ದಿನವಿದ್ದು ಪ್ರೀತಿಯಲಿ | ತುರಗವೆರ 
ಡನು ಬಿಡಿಸಿಕೊಂಡತಿ ! ಹರುಷದಿಂದಾ ನೃಪತಿ ಸಹಿತಲೆ 1 ಪೊರಟರಲ್ಲಿಂ 
ಮುಂದೆ ಪೋಗುವ ಹಯದೊಡನೆ ಭಟರು || ೧ || 

ರಾಗ ಮಧ್ಯಮಾವತಿ ಅಷ್ಟ ತಾಳ 
ಮಂಗಲಂ ಮಂಗಲಂ || ಮಹೇಶ್ವರಿಗೆ || ಪ || ಮಾರನಯ್ಯನ ಮಾತ || 
ಖಾರದೆ ಗೋಕುಲ | ಭೂವರೇಣ್ಯನುದರದಲಿ ಪುಟ್ಟ | ಧೀರ ಕಂಸಗೆ ತನ್ನ | 
ಘೋರರೂಪವ ತೋರಿ| ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ || ಮಂಗಲಂ || ೧ || 
ಅಷ್ಟ ಭುಜಗಳಿಂದ | ದುಷ್ಟ ಮಹಿಷನ ಕೊಂದು | ಸೃಷ್ಟಿಯ ಪರಿಪಾಲಿಸ 
ಮಾತೆಗೆ | ಕಷ್ಟ ಬಂದರ ಮನ | ದಿಷ್ಟನ ಪಾಲಿಪ | ವಿಷ್ಟರಶ್ರನಾನುಜೆ 
ಶ್ರೇಷ್ಠಳಿಗೆ || ಮಂಗಲಂ | ೨ || ಧರೆಯೊಳು ಕುಂಜರ | ಗಿರಿಯೊಳು ನೆಲಸಿದ || 
ಪರಮಾತ್ಮಸಹಭವೆ ಗಿರಿಜಾತೆಗೆ || ಚರಣ ನಂಬಿದರನ್ನು | ಕರುಣದಿ ಸಲ 
ಹುನ | ಕರುಣಾಸಾಗರೆ ದುರ್ಗಾಂಬಿಕೆಗೆ || ಮಂಗಲಂ || ೩ || 


ಯಕ್ಷಗಾನ ತಾವು ಧ್ವಜನ ಕಾಳಗ ಮುಗಿದುದು 


ಶ್ರೀಕೃಷ್ಣಾರ್ಪಣಮಸ್ತು 


ಪಾವಂಜೆ ಗುರುರಾನ್ ಅಂಡ್ ಸನ್ಸ್ ಇವರಿಂದ ಉಡುಪಿ ಶ್ರೀಕೃಷ್ಣ ಮುದ್ರಣಾಲಯ 
ದಲ್ಲಿ ಮುದ್ರಿಸಲ್ಪಟ್ಟು ಶ್ರೀಮನ್ಮಧ್ವಸಿದ್ಧಾಂತಗ್ರಂಥಾಲಯದಲ್ಲಿ ಪ್ರಕಟಿಸಲ್ಪಟ್ಟಿತು. 

ಶಾ , ಶಕ ೧೮೭೪, ೧, ೦೦೦ - 1- 1952 


